Ny ರಕ್‌ 


ನಿರರ್ಗನೆಡೆಗೆ ಸಯ 


Wildlife Conservation Group 


Wildlife Conservation Group 


೩ ಹುಲಿಬೈಲಿನ ತೊರೆ 


* ಇಲಿ ಮತ್ತು ಹೆಗ್ಗಣಗಳನ್ನು ತಿನ್ನುವ 
ಮಾಂಸಹಾರಿ ಸಸ್ಯಗಳು 


* ಮಿಂಚೇ ಮೌಡಿಸಿನ್‌..! 


* ನೀಲಿ ಹುಳುಗುಳುಕ 


sk ಪ್ರಕೃತಿ ಬಿಂಬ 


ವಿನ್ನಾಸ 
ಮುಖಪುಟ ಛಾಯಾಚಿತ 
J 


ಪರಿಷ್ಕರಣೆ 


ಕರಡು ತಿದ್ದು ಪಡಿ 


© ಹಯಾತ್‌ ಮೊಹಮ್ಮದ್‌ 


ಬೇವು 


ಸಾಮಾನ್ಯ ಹೆಸರು : Neem 


ವೆ ಹಾನಿಕ ಹೆಸರು : 4290613000 indica 


6 ರಾಕೇಶ್‌ ಆರ್‌. ವಿ. ಬೇವು, ಬನ್ನೇರುಘಟ್ಟಿ ರಾಷ್ಟ್ರೀಯ ಉದ್ಯಾನವನ 


ಬೇವಿನ ಮರವು ಭಾರತದ ಉಪಖಂಡ ಮೂಲವಾದರೂ ಕೂಡ ಪಾಕಿಸ್ತಾನ, ಶ್ರೀಲಂಕಾ, 
ಥೈಲ್ಯಾಂಡ್‌, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ದೇಶಗಳ ಒಣಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. 
ಸುಮಾರು 30 ಮೀಟರ್‌ ಗಳಷ್ಟು ಎತ್ತರ ಬೆಳೆಯಬಲ್ಲ ಇದರ ಕಾಂಡವು ಸುಮಾರು 1.8 ರಿಂದ 24 ಮೀಟರ್‌ 
ಸುತ್ತಳತೆ ಹೊಂದಿದ್ದು, ಕ೦ದು ಅಥವಾ ಕಡು ಕೆಂಪು ಬಣ್ಣದ ಒರಟು ತೊಗಟೆ ಹೊಂದಿರುತ್ತದೆ. ಎಲೆಗಳು 
ಸಣ್ಣ ಕೊಂಬೆಯಲ್ಲಿ ಒಂದಕ್ಕೊಂದು ವಿರುದ್ಧವಾಗಿ ಜೋಡಣೆಗೊ೦ಡಿರುವ ಸಂಯುಕ್ತ ಎಲೆಗಳನ್ನು 
ಹೊಂದಿದ್ದು, ಸುಮಾರು 20-30 ಸೆ೦ಟಿಮೀಟರ್‌ ಉದ್ದವಿರುತ್ತವೆ. ಬಿಳಿ ಅಥವಾ ಮಸುಕು ಹಳದಿ ಬಣ್ಣದ 
ಸಣ್ಣ ಹೂಗಳು ಸಣ್ಣಕೊ೦ಬೆಯಲ್ಲಿ ಸಮೂಹಗೊಂ೦ಡಿದ್ದು, ಏಪ್ರಿಲ್‌ ನಿಂದ ಮಾರ್ಚ್‌ ತಿಂಗಳಲ್ಲಿ ಹೂ 
ಬಿಡುತ್ತವೆ. ಇದರ ಹಣ್ಣು ಅಂಡಾಕಾರದ ಹಸಿರು ಅಥವಾ ಹಳದಿ ಬಣ್ಣವಿದ್ದು, ನಯವಾ?ರುತ್ತದೆ. ಕಹಿ 
ಗುಣ ಹೊಂದಿರುವ ಬೇವಿನ ಮರದ ಎಲ್ಲಾ ಭಾಗಗಳು ಮನುಷ್ಯನ ದೇಹದ ಹಲವಾರು ಖಾಯಿಲೆಗಳಿಗೆ 
ಔಷಧಿಯಾಗಿ ಬಳಕೆಯಾಗುತ್ತದೆ. 


| 4 ಕಾನನ - ಜೂನ್‌ 2021... | ಕಾನನ - ಜೂನ್‌ 2021 


© ಅರವಿಂದ ರಂಗನಾಥ್‌ 


ರ 
J NNO 


1 


PAIS 9) 9 

ಒ೦ಬೈನೂರು ವರುಷಗಳ ಹಿ೦ದಿನ ಮಾತಿದು, ಅದೊಂದು ದಿನ, ಮೊದಲ ಬಾರಿಗೆ 
ನನಗೆ ಮಾನವನ ದರುಶನವಾಗಿತ್ತು. ಸುಡು ಸುಡು ಬಿಸಿಲಿಗೆ ಬಳಲಿ ಬೆಂಡಾದ ಯೋಗಿಗಳ 
ಗುಂಪೊಂದು ನನ್ನನ್ನೇ ಅರಸಿ ಬಂದಂತೆ ಬಂದಿತು. ನನ್ನ ಮಡಿಲಿನಲ್ಲಿ ತುಸು ವಿಶ್ರಾಂತಿ 
ಪಡೆದಾದ ಬಳಿಕ ಸತ್ಸಂಗ ನಡೆಸಿತು. ಘಟ್ಟದ ಮೇಲಿನ ಬಯಲು ನಾಡಿನ ಕಡೆಯಿಂದ 
ಬಂದಂಥ ಮಹಾನುಭಾವರ ಆ ಗುಂಪಿನಲ್ಲಿ ತೇಜೋಮಯರಾದ ಓರ್ವರು ನನ್ನಲ್ಲಿರುವ 
ಜೀವಕಳೆಯ ಆಹ್ಲಾದ ವಾತಾವರಣಕ್ಕೆ ಹರುಷಗೊ೦ಡು ತಮ್ಮ ಸಂಗಾತಿಗಳನ್ನು ಉದ್ದೇಶಿಸಿ, 
“ನಾವೆಲ್ಲ, ಕೆಲದಿನಗಳ ಕಾಲ ಈ ತೊರೆಯ ಸಾನಿಧ್ಯದಲ್ಲಿಯೇ ನೆಲಸಬಹುದಲ್ಲವೆ?” ಎ೦ದು 
ಅರುಹಿದಾಗ, ಅವರೆಲ್ಲರೂ ಗುರುಗಳ ನಿರ್ಧಾರವನ್ನು ಒಮ್ಮತದಿ೦ದ ಒಪ್ಪಿ ನನ್ನಲ್ಲಿಯೇ 
ತಂಗಿದರು. ಆ ಯೋಗಿಯ ಹೆಸರು ಸಿದ್ದರಾಮಶರಣರೆ೦ದೂ, ಅವರು ದೂರದ ಕಲ್ಯಾಣದಿಂದ 
ಬಂದವರೆಂದು ನಂತರದ ದಿನಗಳಲ್ಲಿ ಅವರು ನಡೆಸುತಿದ್ದ ಶಿವಾನುಭವಗಳಿ೦ದ ನನಗೆ 
ತಿಳಿಯಿತು. ಬಂದಂತಹ ಸಂತರ ಜೋಳಿಗೆಗಳಲ್ಲಿದ್ದ ತಾಡೋಲೆಗಳಲ್ಲಿ ಅಮೂರ್ತ 
ಅನುಭವಗಳನ್ನು ಮೂರ್ತ ರೂಪಕ್ಕೆ ಇಳಿಸಿರುವ ಸಾಹಿತ್ಯದ ನುಡಿಗಟ್ಟುಗಳಿದ್ದವು; 
ಅವುಗಳನ್ನು ಅವರು ವಚನಗಳೆಂದು ಕರೆಯುತ್ತಿದ್ದರು. ಈ ಶರಣರು, ಉಳವಿಯ 
ಗೊಂ೦ಡಾರಣ್ಯದಲ್ಲಿ ಉಳಿದುಕೊಂಡಿದ್ದ ಚೆನ್ನಬಸವಣ್ಣ ಹಾಗೂ ಅಕ್ಕನಾಗಾಯಿಯನ್ನು 
ಭೇಟಿಯಾಗಲು ಹೊರಟಿದ್ದರು. ಅನುಭವಿಗಳ ತ೦ಡ ನನ್ನ ಪರಿಸರದಲ್ಲಿದ್ದಷ್ಟು ದಿನಗಳ ಕಾಲ 
ಅತ್ಯಂತ ಆನಂದದಿಂದ ಇತ್ತು; ಅವರು ನಡೆಸುತ್ತಿದ್ದ ಸತ್ಸ೦ಗಗಳಲ್ಲಿ ನಾನೂ 
ಭಾಗಿಯಾ?ರುತ್ತಿದ್ದೆ. ಪ್ರತಿ ಗೋಷ್ಠಿಯಲ್ಲಿ ನಾಲ್ಕಾರು ವಚನಗಳ ಕುರಿತು ಚರ್ಚೆ 


5 ಕಾನನ - ಜೂನ್‌ 2021 


ನಡೆಯುತ್ತಿತ್ತು. ಒ೦ದು ಮುಂಜಾನೆ, ನನ್ನಲ್ಲಿದ್ದ ನಯನಮನೋಹರ ತಡಸಿಲಿನ ಪಕ್ಕದಲ್ಲಿದ್ದ 
ವಿಶಾಲವಾದ ಏಕಶಿಲಾ ವೇದಿಕೆಯಲ್ಲಿ ಚರ್ಚೆಗೆ ಎಲ್ಲರೂ ಸೇರಿದ್ದಾಗ ಸಿದ್ದರಾಮಶರಣರು 
ಶ್ರೀಶೈಲದೆಡೆಗೆ ಹೋದಂತಹ ಶರಣೆ ಮಹಾದೇವಿಯಕ್ಕನ ವಚನವೊಂದನ್ನು ಹಾಡಿ ತಮ್ಮ 
ಸಂಗಾತಿಗಳಿಗೆ ವಾಚಿಸಿದರು. ವಚನ ಹೀಗಿತ್ತು “ಚಿಲಿಪಿಲಿಎ೦ದೋಡುವಗಿಳಿಗಳಿರಾ ! ಸರವತ್ತಿ 
ಪಾಡುವ ಹೋಗಿಲಗಳಿರಾ ! ಎರಗಿ ಬಂದಾಡುವ ದುಂಬಿಗಳಿರಾ! ಹೊಳನ ತಡಿಯಾಡುವ 
ಹಂಸಗಳಿರಾ ! ಗಿರಿಗುಹ್ಹರದೂಳಗಾಡುವ ಸವಿಲುಗಳಿರಾ ! ಮೀವು ಕಾಣಿರೆ ? ನೀವು ಕಾಣಿರೆ ? 
ಚನ್ನಮಲ್ಲಿಕಾರ್ಜುಸನಲ್ಲಿದ್ದಹನೆ೦ಬುದು ಬಲ್ಲಡೆ ವೀವು ಹೇಳಿರೇ! " 


ನಿಸರ್ಗದ ಜೊತೆ ತದಾತ್ಮ್ಯತೆಯನ್ನು ಹೊಂದುತ್ತಾ ಶಿವಾನುಭವದ ಸಾಧನೆಗೆ ಅನುವು 
ಮಾಡಿಕೂಡುತ್ತಿದ್ದ ವಚನಗಾಯನವು ಸಿದ್ಧರಾಮರ ಕ೦ಠಸಿರಿಯಿ೦ದ ಸುಶ್ರಾವ್ಯವಾಗಿ 
ಮೂಡಿ ಬಂದಿತ್ತು; ಭಕಿಭರಿತ ಹಾಡುಗಾರಿಕೆ ಅಲ್ಲಿ ನೆರೆದಿದ್ದ ಇತರ ಶರಣರನ್ನು ಅನುಭವ 
ಲೋಕದೊಳಗೆ ತೇಲಿಸಿತ್ತು. ಆ ವಚನವು ಇ೦ದಿಗೂ ಅನೇಕ ಶತಮಾನಗಳು ಉರುಳಿದರೂ ಈ 
ಕ್ಷಣವೂ ನನ್ನ ಹೃದಯಕಮಲದಲ್ಲಿ ನಲಿದಾಡುತ್ತಿದೆ. 


ಇದಾದ ನಂತರ ನಾಲ್ಕು 
' ಶತಮಾನಗಳವರೆಗೆ ನಾನು ಮಾವಿಸರ 
' ಒಂದು ನೆರಳನ್ನೂ ಕಂಡಿರಲಿಲ್ಲ. ಒಂದು 
| ನಸುಕಿನಲ್ಲಿ ವೈಭವಪೋಷಿತ 
ವಸ್ತ್ರಗಳನ್ನು ಧರಿಸಿದ್ದ 
| ದೂರೆಸಾನಿಯೊಬ್ಬಳು ಪರಿಜನರೊಂದಿಗೆ 
ನನ್ನ ತಟಾಕಿನಲ್ಲಿ ಮಿಂದು, ಹಿಂದೆ 
| ಸಿದ್ದರಾಮಶರಣರು 
| ವಿರಾಜಮಾನರಾಗಿದ್ದ ಅದೇ 
| ಕಲ್ಲುಹಾಸಿನ ಮೇಲೆ ಕಲಹೊತ್ತು 
' ವಿಶ್ರಮಿಸಿದಳು. ಅವಳು ಹಿಂದಿರುಗುವಾಗ 
| ದಡದ ಇಕ್ಕೆಲ್ಲಗಳಲ್ಲಿ ಅಗಾಧವಾಗಿ ಬೆಳೆದ 
ಮರಗಳನ್ನು ತಬ್ಬಿಕೊ೦ಡಿದ್ದ ಅಪೂರ್ವ 
! ರುಚಿಯ ಕಾಳುಮೆಣಸಿನ ಬಳ್ಳಿಗಳ ಕಲ 
| ಹ್‌ ೫ ತುಂಡುಗಳನ್ನು ಹೊತ್ತೊಯ್ದಳು. 
ಟಲ್‌ ಚ್‌ * ಹ್ಬಳ್ಚಳಳ«್ಮ್ಞ ಧೈರ್ಯಗಿತ್ತಿಯೂ ಆದ 
ಆ ಮಹಿಳೆ ಗೇರುಸೊಪ್ಪೆಯ ಪ್ರಾಂತ್ಯದ ಕಾಳುಮೆಣಸಿನರಾಣಿ ಚನ್ನಭೈರಾದೇವಿಯೆ೦ದು 
ತಿಳಿಯಿತು. ರಾಣಿಪರಿವಾರ ಉಲ್ಲಾಸಭರಿತವಾಗಿ ಇಲ್ಲಿಂದ ಕರಾವಳಿಯ ಹೊನ್ನೂರಿನ 
ಬಸದಿಗಳತ್ತ ತೆರಳಿತು. 


© ಅರವಿಂದ ರಂಗನಾಥ್‌ 


5ಕಾನನ ue 202 ಸ ೀೀೀೀೀ  ಉಯಅೋಂ್ಮ್ಳ್ಞಜಷೈ್ತತ._ೊ್ಪ್ಫ್ತ್ಭ್ಫ್ಛ್ಛ ,್ಷ್ರ 


ಮತ್ತೆ ನೂರಾರು ವರುಷಗಳು ಗತಿಸಿರಬಹುದು, ದೊರೆಯೊಬ್ಬ ತನ್ನ ಕಲ 
ಸೈನಿಕರೊಂದಿಗೆ ಒಪ್ಪೊತ್ತು ಕಲ್ಲುಹಾಸಿನ ಮೇಲೆ ವಿದ್ರಿಸಿ ಆಯಾಸ ಪರಿಹರಿಸಿಕೊಂಡು 
ಮುಂದೆ ಹೊರಟ; ಆತನು ಸೋ೦ದೆಯ ರಾಜ ಸದಾಶಿವಲಿಂಗ ನಾಯಕನಾಗಿದ್ದ. ತನ್ನ 
ರಾಜ್ಯದ ವಾಯುವ್ಯ ಗಡಿಯಲ್ಲಿ ಕಾಳಿನದಿಯು ಶರಧಿಯನ್ನು ಸೇರುವಲ್ಲಿರುವ ಚಿತ್ತಾಕುಲಾ 
ಬೆಟ್ಟದ ಮೇಲೆ ಕೋಟೆ ಕಟ್ಟಿಸಿ ತನ್ನ ಪ್ರಾಂತ್ಯದ ರಾಜಧಾನಿ ಸೋಂದೆಗೆ ವಾಪಸಾಗುವ ಮುನ್ನ 
ಉಳವಿ ಚನ್ನಬಸವಣ್ಣನ ಗದ್ದುಗೆಗೆ ನಮಿಸುವ ಬಯಕೆ ಅವನದಾಗಿತ್ತು. ಹೋಗುವ ಮುಂಚೆ 
ನಾವಿರುವ ಸ್ಮಳದಲ್ಲೂ ತನ್ನ ಪ್ರಾಂತ್ಯದ ಗಡಿಗುರುತುಗಳನ್ನು ಹಾಕಿಸಿದ. ಯೀಗೆ 
ಕೆಲವರ್ಷಗಳಾದ ನಂತರ ಮತ್ತೊಂದು ಮಧ್ಯಾಹ್ನ ಒಬ್ಬ ಬಿಳಿ ಬಣ್ಣದ ವ್ಯಕ್ತಿಯೊಬ್ಬ ಬ೦ದ; 
ಅವನ ವೇಷಭೂಷಣವು ಚಿತ್ರವಿಚಿತ್ರವಾಗಿತ್ತು. ಕಾಲಿಗೆ ಉದ್ದನೆಯ ಬೂಟುಗಳನ್ನು ಧರಿಸಿ, 
ತಲೆಗೆ ವರ್ತುಲಾಕಾರದ ಟೊಪ್ಪಿ ಹಾಕಿಕೊಂಡು, ಕೈಯಲ್ಲಿ ಮಸೂರ ಹಾಗೂ ಇನ್ನಿತರ 
ಲೇಖನಿ ಸಾಮಗ್ರಿಗಳನ್ನು ಹಿಡಿದುಕೊಂಡಿದ್ದ; ಅವನೊಂದಿಗೆ ನಾಲ್ಕಾರು ಸೇವಕರೂ ಇದ್ದರು. 
ಆತನ ಹೆಸರು ಫ್ರಾನ್ಸಿಸ್‌ ಬುಕಾನನ್‌ ಎಂದೂ, ಈತ ಮಾತನಾಡುವ ಭಾಷ ಆಂಗ್ಲವೆಂದೂ 
ತಿಳಿಯಿತು. ಜನಜೀವನ, ಕಾಡು, ನದಿ, ಬೆಟ್ಟಗುಡ್ಡ, ಸಮುದ್ರತೀರ, ಸಸ್ಯಗಳನ್ನು ಮೋಜಣಿ 
ಮಾಡುತ್ತಾ ದೂರದ ಮದ್ರಾಸಿವಿ೦ದ ಕಾಲ್ನಡಿಗೆಯಿ೦ದಲೇ ಬುಕಾನನ್‌ ಬ೦ದಿದ್ದ. ಆತನ 
ತಂಡವು ನನ್ನಲ್ಲಿರುವ ಸಸ್ಯರಾಶಿಗಳ ಮಾಹಿತಿಗಳನ್ನು ಕಲೆಹಾಕ ತೊಡಗಿತು. ಈತ 
ಬಹುಸಾಹಸಿ ಎನ್ನುವುದು ನನ್ನಲ್ಲಿರುವ ಎತ್ತರದ ಜಲಪಾತವನ್ನು ನೋಡಿ, “ಓಹೋ...” 
ಎಂದವನೇ ಅದರ ತುದಿಯಿಂದ ಒಂದೇ ಸಾರಿಗೆ ಎ. ಎಂದು ಮಡುವಿನ ಆಳಕ್ಕೆ 
ಧುಮುಕಿದಾಗ ನನಗೆ ಅರಿವಾಯಿತು. ಕ 9 ಅಡ 
ಜಲಧಾರೆಯ ತುತ್ತತುದಿಯಿಂದ | 
ಪ್ರಾಣಿಯೊಂದು ಹೀಗೆ ಧುಮುಕಿದ್ದನ್ನು 
ಮೊದಲ ಬಾರಿಗೆ ಕಂಡು 
ಮೂಕವಿಸ್ಮಿತನಾದೆ. ಬುಕಾನನ್‌ 
ಮಡುವಿನಲ್ಲಿ ಮನಸೋಯಿಚ್ನೆ ಈಜಾಡಿ, 
ಜಲಪಾತದ ದಬದಬೆಗೆ ಮೈಯೊಡ್ಡಿ 
ಮೈಮನಗಳನ್ನು ಹಗುರಮಾಡಿಕೂಂಡು 
ಕಣಿವೆಯ ಮತ್ತೊಂದು ತುದಿಯಲ್ಲಿರುವ | 
ಕವಳಾ ಗುಹೆಗಳ ಸಮೀಪದ ನಾಗರುರಿ ಕೊಳ್ಳದಲ್ಲಿ ಧುಮುಕುವ ಜಲಪಾತಗಳತ ತನ್ನ 
ಸಹಚರರೊಡನೆ ನಡೆದ. 


ಬುಕಾನನ್‌ ಬಂದು ಹೋಗಿ ಕಲದಶಕಗಳೇ ಸರಿದು ಹೋದ ದಿನಗಳವು. ಸೂರ್ಯನು 
ನೆತ್ತಿ ಸುಡುವ ಮಧ್ಯಾಹ್ನವೊ೦ದರಲ್ಲಿ ತ೦ಪಾಗಿ ಮೌನದಿ೦ದ ಹರಿಯುತ್ತಿದ್ದ ನನ್ನ ಬಳಿಗೆ, 
ತಂಬೂರಿ ಮೀಟುತ್ತಾ ಹಾಡುತ್ತಾ ಕುಣಿಯುತ್ತಾ ಮಹಾನುಭಾವರೊಬ್ಬರು ಹತ್ತಾರು 
ಶಿಷ್ಯಬಳಗದೊಂ೦ದಿಗೆ ಬಂದು, ಮತ್ತೆ ಅದೇ ಕಲ್ಲುಹಾಸಿನ ಮೇಲೆ ವಿಶ್ರಾಂತಿಗಾಗಿ ತ೦ಗಿದರು. 
ಉದ್ದನೆಯ ಗಡ್ಡವನ್ನು ಬಿಟ್ಟು ಹಸಿರು ಹೊದಿಕೆಯನ್ನು ತೊಟ್ಟ೦ತಹ ಆ ಸಂತ ಅಪೂರ್ವ 


72ಕಾನನ ue 202 ಸ ೀೀ ಉ್ಷ ಂಗ್ಚ್ಳ್ಳ್ಳ್ಳ್ಳ್ಳ್ಳ್ಳ್ಳ್ಳ್ಳ1ಮಯ 


ತತ್ವಪದಕಾರ ಶಿಶುನಾಳ ಶರೀಫರಾಗಿದ್ದರು; ಶರೀಫರು ಕು೦ದಗೋಳದಿ೦ದ ಉಳವಿಯತ್ತ 
ಜಾತ್ರೆಗೆ ಹೊರಟಿದ್ದರು. ಹೊರಗೆ ಚಳಿಗಾಲ ಮುಗಿಯುವ ಹಂತಕ್ಕೆ ಬಂದು ಬಿರು 
ಬಿಸಿಲೇರಿದ್ದರೂ, ನನ್ನ ಪರಿಸರದ ಮಡಿಲಿನಲ್ಲಿನ ನೆರಳಿನ ತಂಪು ಅವರಿಗೆ ತು೦ಬಾ ಹಿಡಿಸಿ, 
ಆ ಆನಂದದಲ್ಲಿಯೇ "ಉಳವಿ. ಜಾತ್ರೆಗೆ. ಹೂೋಗೂ(ಣ5...ತಿಳಿದು ಬ್ರಹ್ಮದ 
ಬಯಲೊಳಗಾಡೂ(ಣ... ಸಮ್ಮ 5..ಉಳರವಿ. ಜಾತ್ರೆಗೆ ಹೋಗೋ 
ಒಮ್ಮೆನದಿಂದಲಿ..ಪೀಚಿನ್ನಬಸವನ್‌ ರಮ್ರದ ವನವನವ ಗಮೃನೆ ನೋಡುತಾ ಉಳಿ 
ಜಾತ್ರೆಗೆ ಹೋಗೋಣ” ಎನ್ನುವ ಅರ್ಥಗರ್ಬಿತ ಪದವನ್ನು ಸ್ಥಳದಲ್ಲೇ ರಚಿಸಿ, 
ತಂಬೂರಿಯನ್ನು ಮೀಟುತ್ತಾ, ಕುಣಿಯುತ್ತಾ ನಲಿಯುತ್ತಾ ಉಳವೀಶನತ್ತ ತೆರಳಿದರು. 


© ಅರವಿಂದ ರಂಗನಾಥ್‌ 


ಶರೀಫರ ಭೇಟಿಯ ತರುವಾಯ ಮನುಷ್ಯರ ಒಡನಾಟಿ ನನ್ನೊಂದಿಗೆ ಹೆಚ್ಚಾಗುತ್ತಾ 
ಹೋಯಿತು. ಶರೀಫಜ್ಜನಿಗೆ ದಾರಿ ತೋರಿಸಲು ಬಂದಿದ್ದ ಸಮೀಪದಲ್ಲಿರುವ 'ಕೂಡ್ತಹಳ್ಳಿ' 
ಎ೦ಬ ಗ್ರಾಮದ ರೈತರಲ್ಲಿನ ಕೆಲವರು ಮುಂದಿನ ವರುಷಗಳಲ್ಲಿ ನನ್ನ ಸುತ್ತ ಪ್ರಸಕ್ತವಾದ 
ಭೂಮಿಯನ್ನು ಆರಿಸಿ ಉಳುಮೆ ಮಾಡತೊಡಗಿದರು. ಮಳೆಗಾಲದಲ್ಲಿ ವೇಗದಿ೦ದ ಹರಿದು 
ಹೋಗುತ್ತಿದ್ದ ಹೆಚ್ಚಿನ ನೀರನ್ನು ತಮ್ಮ ಜಮೀನುಗಳಿಗೆ ಹಾಯಿಸಿ ಭತ್ತ ಬೆಳೆಯ ತೊಡಗಿದರು; 
ಕುಟುಂಬಗಳು ಹೆಚ್ಚಾದಂತೆ ಇಲ್ಲಿಯೂ ಚಿಕ್ಕ ಗ್ರಾಮವೇ ಹುಟ್ಟಿಕೊಂಡಿತು. ಇಲ್ಲಿ ಹುಲಿಗಳು 
ವೀರು ಕುಡಿಯಲು ಹಾಗೂ ವಿಶ್ರಮಿಸಲು ಬರುತ್ತಿದ್ದರಿ೦ದ ಈ ಗ್ರಾಮಕ್ಕೆ 'ಹುಲಿಬೈಲು' ಎ೦ದು 
ಹೆಸರಾಯಿತು. ಈ ಹಿಂದೆ ಇಲ್ಲಿಗೆ ಬಂದಿದ್ದ ಸಿದ್ದರಾಮಶರಣ ಮಗ್ಗುಲಲ್ಲಿರುವ ಬೆಟ್ಟದ 
ತುದಿಯಲ್ಲಿ ತುಸುದಿನಗಳ ಕಾಲ ತಂಗಿದ್ದನೆಂಬ ಪ್ರತೀತಿ ಇದ್ದುದರಿಂದ ಗುಡ್ಡವನ್ನು 
ಗ್ರಾಮಸ್ಥರು 'ಅಡವಿಸಿದ್ದೇಶ್ವರಬೆಟ್ಟ' ವೆಂದು ಕರೆಯಹತ್ತಿದರು. ಈ ಬೆಟ್ಟದ ಒಂದು 
ಕೊರಕಲಿನಲ್ಲಿ ರುರಿಯ ರೂಪದಲ್ಲಿ ಹುಟ್ಟಿ ಅನೇಕ ತಡಸಲುಗಳಾಗಿ, ಜಲಪಾತಗಳಾಗಿ 
ಕೆಳಗಡೆ ಧುಮುಕಿ, ಹರಿದು ತಪ್ಪಲಿನಲ್ಲಿರುವ ಹುಲಿಬೈಲು ಗ್ರಾಮದ ಮೂಲಕ ನಾಲ್ಕೈದು 
ಮೈಲುಗಳಷ್ಟು ಬಳುಕಿ ಹರಿದು ಮುಂದೆ ಕಪ್ಪು ಸು೦ದರಿ ಎಂದೇ ಖ್ಯಾತಳಾದ ಕಾಳಿಯ 
ಒಡಲು ಸೇರುವ ತೊರೆಯಾದ ನನ್ನನ್ನು 'ಅಳಶ್ಯಾ ಹೊಳೆ' ಎಂದು ಕರೆದರು. ಗ್ರಾಮದ 
ಜನರು ನನ್ನ ಜೊತೆ ಅನ್ಯೋನ್ಯತೆಯಿಂದ ಬಾಳುತ್ತಿದ್ದರು. ಹುಲಿಬೈಲಿನ ರೈತರೆಲ್ಲ ಒಂದು 
ಬಾರಿ ಫಟ್ಟದ ಮೇಲಿನ ಶಿರಸಿ ಪಟ್ಟಣಕ್ಕೆ ಗಾ೦ಧೀಜಿಯ ಭಾಷಣ ಕೇಳಲು ಹೋಗಿ 
ಬಂದಿದ್ದರು. ಭಾಷಣವನ್ನು ಆಲಿಸಿದ್ದ ಅವರೆಲ್ಲ ತುಂಬಾ ಹರುಷದಿಂದ ಇನ್ನೇನು ಕೆಲ 
ಕಾಲದಲ್ಲೇ ತಮಗೆಲ್ಲ ಕುಂಪಣಿ ಸರ್ಕಾರದ ಬಾಧೆಯಿಂದ ಸ್ವಾತ್ರ೦ತ್ರ್ಯ ಸಿಕ್ಕಿ ಭರತ ಭೂಮಿ 


ಕಾನನ ue 202 ಶಸೋಂಂಂಂ್ತ್ಛ್ತಮುುೃ 


ಮತ್ತೆ ಒಂದಾಗಿ; ನಮ್ಮದೇ ಸ್ವರಾಜ್ಯವನ್ನು ರಚಿಸಿಕೊಂಡು ನಮ್ಮ ಬದುಕನ್ನು ಶಿರಸಿ 
ಪಟ್ಟಣದ ಬದುಕಿನಂತೆಯೇ ಹಲವೊಂದು ಅನುಕೂಲತೆಗಳಿ೦ದ ಹಸನುಗೊಳಿಸಿಕೂಂಡು 
ನೆಮ್ಮದಿಯಿಂದ ಜೀವಿಸಬಹುದೆಂದು ವಿಚಾರ ಮಾಡುತ್ತಿದ್ದರು. 


ಗಾಂಧೀಜಿಯ ಭಾಷಣವಾಗಿ ಒಂದೆರೆಡು ದಶಕಗಳು ಕಳೆದಾದ ನ೦ತರ ಸ್ವಾತಂತ್ಯ 
ಫೋಷಣೆ ಆಯ್ತು; ಅದು ಆಗುವುದೆ ತಡ, ಹುಲಿಬೈಲಿನ ಗ್ರಾಮದ ಚಾವಡಿಯ ಮೇಲೆ 
ತ್ರಿವರ್ಣ ಧ್ವಜವು ಹಾರಾಡಿತು; ಎಲ್ಲರೂ “ಭಾರತ ಮಾತಾಕಿ ಜೈ" ಅಂದು ಕೂಗಿದರು. 
ಗ್ರಾಮದಲ್ಲಿ ಅನೇಕ ಬಿದಾ ವದ ಆಗತೊಡಗಿದವು. ಶಾಲೆ, ಗಂಥಾಲಯ, ಆಸ್ಪತ್ರೆಗಳು 
© ಅರವಿಂದ ರಂಗನಾಥ್‌" ಫೆ 2ರ ಸ್ಥಾಪನೆಗೊಂಡವು. ಅಧಿಕಾರಿಗಳು ಕುಡಿಯುವ 
ಗೆ | ನೀರಿಗಾಗಿ. ಬಾವಿ ತೋಡಲು ಬಂದಾಗ 

| ಗ್ರಾಮಸ್ಥರು, “ನಮಗೆ ಅಳಶ್ಯಾ ಹೊಳೆ ಇದೆ 
' ಅದರ ಸಿಹಿಯಾದ ಶುದ್ಧ ವೀರು 
ಸರ್ವಕಾಲಕ್ಕೂ ಸಿಗುತ್ತದೆ ಆದಹ್ಮರಿಂದ 
' ಬಾವಿಯು ಗ್ರಾಮಕ್ಕೆ... ಬೇಡ" ವೆಂದು 
' ಅಧಿಕಾರಿಗಳನ್ನು ವಾಪಾಸ್‌ ಕಳಿಸಿದರು. ಆ 
ಕಾಲದಲ್ಲಿ ಮತ್ತೊಬ್ಬ ಪ್ರಸಿದ್ದ ವ್ಯಕ್ತಿ 
ಹುಲಿಬೈಲಿಗೆ ಭೇಟಿಕೊಟ್ಟೆದ್ದರು. ಆ ಭೇಟಿ 
ಬಹು. ರೋಚಕವಾದದ್ದಾಳಿತ್ತು. ಇನ್ನೇನೂ 
| ಮಳೆಗಾಲ ಮುಗಿದು ಕಾರ್ತಿಕ ಮಾಸ 
೫ ಶುರುವಾಗುವುದರಲ್ಲಿತ್ತು; ಗ್ರಾಮದ 
೫ ಹಿರಿಯರೊಬ್ಬರು ನನ್ನ ಮಡಿಲಿನ ಅದೇ 
೫ ವಿಶಾಲವಾದ ಕಲ್ಲುಹಾಸನ್ನು ತಮ್ಮೊಡನೆ 
' ಬಂದಂಥ ಅತಿಥಿ ಮಹಾಜನರಿಗೆ 
ತೋರಿಸಿದರು. ಬಂದ ತಂಡವು ಬಹು 
' ಸಂತೋಷದಿಂದ ಹಾಸಿನ ಮೇಲೆ 
ತ್‌ ' ಗುಡಾರಗಳನ್ನು ಹಾಕಿ ಠಿಕಾಣಿ ಹೂಡಿತು. 
ತಂಡದ ಮುಖ್ಯಸ್ಥರು ಸಣಕಲು ದೇಹದ ಕೋಲು ಮುಖವನ್ನು ಹೊತ್ತು 
ಕನ್ನಡಕಧಾರಿಯಾಗಿದ್ದರು. ಅವರ ಬಳಿಯಲ್ಲಿ ದುರ್ಬೀನು ಹಾಗೂ ಕ್ಯಾಮರಾಗಳಿದ್ದವು. ಈ 
ಮಹಾನುಭಾವರ ಹೆಸರು ಸಲೀಂ ಅಲಿ ಎಂದೂ, ಭರತಖಂಡದ ಶ್ರೇಷ್ಠ ಪಕ್ಚಿಕಜ್ಜರೆ೦ದೂ 
ನಂತರ ಗೊತ್ತಾಯಿತು. ಸಲೀಂ ಅಲಿ ಬಂದ ಕೂಡಲೆ ಒಂಚೂರೂ ವಿಶ್ರಮಿಸದೆ ಹಕ್ಕಿಗಳನ್ನು 
ಗುರುತಿಸುತ್ತಾ, ಅವುಗಳ ಗರಿ, ಬಣ್ಣ, ಕಣ್ಣು, ಕಾಲು, ಕೂಗು ಹಾಗೂ ಇನ್ನಿತರ ವಿವರಗಳನ್ನು 
ಹೇಳುತ್ತಾ ಸಹಾಯಕರಿಗೆ ದಾಖಲಿಸಿಕೊಳ್ಳಲು ಸೂಚಿಸುತ್ತಿದ್ದರು. ನನ್ನ ಪರಿಸರದ ಜೀವ 
ವೈವಿಧ್ಯತೆಯ ವಿಶಿಷ್ಠತೆಗೆ ಬೆರೆಗುಗೊ೦ಡ ಸಲೀಂ ಅಲಿ ತಾನು ನೋಡಿದ ಅಪೂರ್ವ 
ತಾಣಗಳಲ್ಲಿ ಇದೂ ಕೂಡ ಒಂದು ಎಂದು ತಮ್ಮ ಸಂಗಾತಿಗಳಿಗೆ ಮಾಡುತ್ತಿದ್ದ ನನ್ನ 


೨ಕಾನನ ue 202 ಸ ್ರ್ರ್ರ್ರ್ರಗ್ರಗ್ರ್ರಂಂಂಂ ! |`ತ,।,್ಷೃ್ಗ್ಕಕ್ಕ,ತಢ1ತ6್ರೃ 


ವೈಭವದ ವರ್ಣನೆಯನ್ನು ಕೇಳಿ ನನಗೆ ನಾನೆ ಸ೦ಭ್ರಮಿಸಿದೆ. ಸಲೀ೦ ಅಲಿ ಬ೦ದಾಗ 
ಹುಣ್ಣಿಮೆಯ ದಿನಗಳಾಗಿದ್ದವು. ಅವರು ಇರುಳಿನಲ್ಲಿಯೂ ಹಕ್ಕಿಗಳನ್ನು ಗುರುತಿಸಿ 
ವಿವರಗಳನ್ನು ದಾಖಲಿಸುತ್ತಿದ್ದರು. ಪಕಿತಜ್ಞರ ತಂಡ ಹೊರಡುವ ಕೊನೆಯ ದಿನದ 
ನಸುಕಿನ ಹೊತ್ತಲ್ಲಿ, ಅಡವಿಯಲ್ಲಿ ಇನ್ನೂ ಸೂರ್ಯನ ಪ್ರಥಮ ಚುಂಬನದ ಸ್ಪರ್ಶವೂ 
ಆಗಿರಲಿಲ್ಲ, ಬಾಲರವಿಯನ್ನು ಸ್ವಾಗತಿಸಲು ಬಿದಿಗೆ ಚ೦ದ್ರಮನು ಆಗಸದಲ್ಲಿ ಇನ್ನೂ 
ನಗುತ್ತಾ ತೇಲುತ್ತಿದ್ದ. ಬೆಳ್ಳಿ ಚುಕ್ಕಿ ಇನ್ನೂ ಪ್ರಕಾಶಮಾನವಾಗಿ ಮಿನುಗುತ್ತಿತ್ತು. ಅ೦ತಹ 
ಆಹ್ಲಾದಕರ ವಾತಾವರಣದಲ್ಲಿ ದಂಡೆಯ ಮೇಲಿದ್ದ 
ಹೊಳೆಮತ್ತಿ ಮರದಿ೦ದ ಸುಮಧುರವಾದ ಸಿಳ್ಳೆಯ 
ಧ್ವನಿಯು ಕೇಳಲಾರಂಭಿಸಿತು. ಪಕ್ಷಿತಜ್ನರೆಲ್ಲರೂ | 
ಅಚ್ಮರಿಯಿ೦ಂದ ಕಿವಿಗಳನ್ನು ನವಿಮಿರಿಸಿಕೊ೦ಡು, ೫ 
ಕಣ್ಣುಗಳನ್ನು ಅಗಲಿಸಿ ಆ  ಇನಿದನಿಯು 
ಹೊಮ್ಮುತ್ತಿದ್ದ ಹಾಗದತ್ತ ನೋಡಿದರು. ಅವರಿಗೆ 
ಅಲ್ಲಿ ಏನೂ ಕಾಣಲಿಲ್ಲ. ದನಿ ಮತ್ತೆ ಮತ್ತೆ ಅಲೆ 
ಅಲೆಯಾಗಿ ಮಾರ್ರ್ನವಿಸತೊಡಗಿತು. ಈ ಸಿಳ್ಳನ್ನು | 
ನಾನು ಹುಟ್ಕೆದಾಗಿನಿಂದ ಕೇಳುತ್ತಿದ್ದ ಕಾರಣ 
ನನಗೇನು ಅದು ವಿಶೇಷವೆವಿಸದಿದ್ದರೂ, ಹಕ್ಕಿಯ 
ಹಾಡುಗಾರಿಕೆಯ ವಿಶಿಷ್ಠತೆಯು ನನ್ನ ಈ ಮನೆಯ 
ಹೆಮ್ಮೆಯರೂಪದ ಗರಿ ಎಂದಂತೂ ನಾನು 
ಭಾವಿಸಿದ್ದೆ. ಆ ಹಕ್ಕಿಯ ಸಾಕಷ್ಟು ಕುಟಿಂಬಗಳು 
ನನ್ನ ಒಡಲಿನಲ್ಲಿಯೇ ವಾಸವಾಗಿದ್ದರಿ೦ದ ಅವುಗಳ 
ಪರಸ್ಪರ ಪ್ರೀತಿ ಪ್ರಣಯ, ಗೂಡು ಕಟ್ಟುವುದು 
ಹಾಗೂ ಬಾಣ೦ತನಗಳನ್ನು ನಾನು ಚಿಕ್ಕಂದಿನಿಂದ | 
ನೋಡುತ್ತಲೇ ಬಂದಿದ್ದೆ. ತುಸು ಹೊತ್ತಿನ ನಂತರ ಟ ಉಲಿಯುತ್ತಿರುವ 
ಹಕ್ಕಿಯು ಅಸ್ಪಷ್ಟವಾಗಿ ಸಲೀಂ ಅಲಿಗೆ ಮೊದಲು ಗೋಚರಿಸಿದಾಗ ಅವರ ಪುಟ್ಟ ಮುಖ 
ಮೊರದಗಲದಂತಾಗಿ ಪಿಸುದನಿಯಲ್ಲಿ ಇತರರಿಗೆ ಸನ್ನೆ ಮಾಡಿ, ಹತಿರ ಕರೆದು 
“ನೋಡಿ... ಅತ್ತ..ಆ5. ಟೆಸಿಲೊಡೆದ ಟೊ೦ಗೆಯ ಮೇಲೆ” ಎಂದು ತೋರಿಸಿದರು. ಅವರೆಲ್ಲ 
“ಹೋ, ಗ್ರೇಟ್‌. ಗ್ರೇಟ್‌.” ಎಂದು ಉದ್ದಾರ ತೆಗೆದು ಅದು ಕ೦ಡ ಭಾಗ್ಯಕ್ಕ ಸಂತೋಷಗೊಂಡು 
ಕುಣಿದಾಡತೊಡಗಿದರು. ಸಲೀಂ 'ಶ್‌ ಹಕ್ಕಿ ಹಾರಿಹೋಗುತ್ತದೆ ಸುಮ್ಮವಿದ್ದು ನೋಡಿ” 
ಎಂದು ಸಣ್ಣದಾಗಿ ಗದರಿಸಿ ತು೦ಬಾ ಚುರುಕಿವಿ೦ದ ಬೆಳಕಾಗುವವರೆಗೆ ಅದನ್ನು 
ಹಿಂಬಾಲಿಸುತ್ತಾ ವಿವರಗಳನ್ನು ಸಂಗ್ರಹಿಸಿದರು. ಸುಶ್ರಾವ್ಯವಾಗಿ ಹಾಡುತ್ತಿದ್ದ ನೇರಳೆಮಿಶ್ರಿತ 
ಬಣ್ಣದ ಹಾಡುಗಾರ ಹಕ್ಕಿಗೆ ಸಲೀಂ ಇತರರೊಂದಿಗೆ ಸಮಾಲೋಚಿಸಿ ಮಲಬಾರ್‌ ವಿಷಲಿ೦ಗ್‌ 
ತ್ರಷ್‌' ಎ೦ದು ಕರೆದರೆ ಅವರ ಜೊತೆಗಿದ್ದ ಸ್ಥಳೀಯರೊಬ್ಬರು ಅಚ್ಚ್‌ಕನ್ನಡದಲ್ಲಿ "ಅಯ್ಯೋ 
ಅದು ಮಲನಾಡ ಸಿಳ್ಳಾರ!” ವೆಂದು ಉದರಿಸಿದರು. 


ಸ ಔರವಂದ ರಂಗನಾಥ್‌ 


10 ಕಾನನ e200 2 ಇ ನಗಗಗಯಗೆಗೆೃಗೆಣಗೃ್ಷಿಃೊೆಾಿಗಿಾಯಗೃಗೇಯೀಗಗಯಯೃಗಯೃ್ರಗಯ್ಷಯ್ಷ! 0! 


© ಅರವಿಂದ ರಂಗನಾಥ್‌ 


ಸಲೀಂ ಅಲಿ ಭೇಟಿ ನೀಡಿ ಒಂದೆರೆಡು ದಶಕಗಳಾಗಿದ್ದವೇನೋ? ಅದೊಂದು ದಿನ 
ಆಷಾಢದ ಕಾರ್ಮೋಡಗಳು ಒಟ್ಟಾಗಿ ಹುಲಿಬೈಲಿನ ಮೇಲೆ ಮುಗಿಬೀಳುವಂತೆ 
ಫರ್ಜಿಸುತ್ತಿದ್ದವು. ಮಧ್ಯಾಹ್ನವೇ ಸ೦ಜೆಯ ಮಬ್ಬುಗತ್ತಲು ಕವಿದಿತ್ತು. ಸಮಾನಾಂತರದಲ್ಲಿ 
ನೆಗೆಯುತ್ತಿದ್ದ ಮಿ೦ಚುಗಳೇ ತುಸು ಬೆಳಕನ್ನು ಹರಡುತ್ತಿದ್ದವು. ಊರ ಗೌಡರು 
ರಾಮಲಿಂಗೇಶ್ವರ ಗುಡಿಯ ಮುಂದುಗಡೆಯಿರುವ ಗ್ರಾಮಚಾವಡಿಯ ಅಂಗಳದಲ್ಲಿ 
ಗ್ರಾಮಸ್ಥರ ಸಭೆಯೊಂದನ್ನು ಕರೆದಿದ್ದರು. ಅಲ್ಲಿ ನೆರೆದಿದ್ದವರ ಮುಖಗಳಲ್ಲಿ ದುಗುಡವನ್ನು 
ತುಂಬಿಕೂಂಡೆ ಕುಳಿತ್ತಿದ್ದರು. ಮ್ಹಾನವದನರಾಗಿದ್ದ ಗೌಡರು ಮಾತನಾಡುತ್ತಾ, “ನೋಡಿ, 
ಶಿರಸಿಯಿಂದ ಬಂದ ಸರಕಾರದ ನೋಟಿಸು ಇದು... ಕಣಿವೆಯ ಆ ತುದಿಯಲ್ಲಿರುವ 
'ಅಮಗೆ'ಮಜಿರೆಯಲ್ಲಿ ವಿದ್ಯುತ್‌ ಯೋಜನೆಯನ್ನು ಸರಕಾರವು ಪ್ರಾರ೦ಭಿಸಲಿದೆಯಂತೆ. ಈ 
ಯೋಜನೆಯಲ್ಲಿ ಕಾರ್ಯ ನಿರ್ವಹಿಸಲು ಬರುವ ನೌಕರಸ್ತರಿಗೆ ವಸತಿಗಳು ಹಾಗೂ ಇತರ 
ಕಚೇರಿಗಳಿಗಾಗಿ ನಮ್ಮ ಗ್ರಾಮವನ್ನು ಆರಿಸಿದ್ದಾರೆ. ಇದರಿಂದಾಗಿ ಹುಲಿಬೈಲನ್ನು ನಾವು 
ದೇಶದ ಒಳಿತಿಗಾಗಿ ತೆರವುಗೊಳಿಸಬೇಕಿದೆ. ನಮಗೆ ಸರಕಾರವು ಕಣಿವೆಯ 
ಕೆಳತುದಿಯಲ್ಲಿರುವ 'ಜಮಗೆ' ಮಜಿರೆಯಲ್ಲಿ ಪುನರ್ವಸತಿ ಕಲ್ಪಿಸಲಿದೆಯಂತೆ" ಎಂದು 
ನೋಟಿಸನ್ನು ಓದಿ ಹೇಳಿದರು. ಬರಸಿಡಿಲಿನಂತೆ ಬಂದೆರಗಿದ ಸರಕಾರದ ಆದೇಶಕ್ಕೆ 
ಗ್ರಾಮಸ್ಥರು ಹೌಹಾರಿ ತಮ್ಮ ತಲೆಯಮೇಲೆ ಕೈಯಿಟ್ಟುಕೂ೦ಡರು. ನಾಲ್ಕಾರು ತಿಂಗಳುಗಳ 
ನಂತರ ಗ್ರಾಮಸ್ಥರು ಗ್ರಾಮ ತೆರವುಗೊಳಿಸುವ ಮುನ್ನ ತಮ್ಮ ಆರಾಧ್ಯ ದೈವ ಹುಲಿಬೈಲಿನ 


|11 ಕಾನನ - ಜೂನ್‌ 2021... | ಕಾನನ - ಜೂನ್‌ 2021 


ರಾಮಲಿಂಗೇಶ್ವರನಿಗೆ ಕೊನೆಯ ಪೂಜೆ ಸಲ್ಲಿಸಿ ಗಂಟಿ ಮೂಟೆ, ಜಾನುವಾರುಗಳೊಂದಿಗೆ 
ಭಾರವಾದ ಹೃದಯಗಳಿ೦ದ ಜಮಗೆ ಮಜಿರೆಗೆ ತೆರಳಿದರು. ಊರಿಗೆ ಊರೇ ಖಾಲಿಯಾಯಿತು. 


ಹುಲಿಬೈಲಿನ ನಿವಾಸಿಗಳು ಜಮಗೆ ಮಜಿರೆಗೆ ಸ್ಥಳಾಂತರಗೊಂಡ ಕೆಲವರುಷಗಳಲ್ಲೇ 
ಯೋಜನೆಯ ಕಾಮಗಾರಿ ಇಲ್ಲಿ ಪ್ರಾರಂಭವಾಯಿತು. ದೇಶದ ವಿವಿಧೆಡೆಯಿ೦ದ ಸಾವಿರಾರು 
ಕಾರ್ಮಿಕರು ಹಾಗೂ ಅಧಿಕಾರಿಗಳು ಬಂದು ನಾನು ಹರಿಯುವ ಸುತ್ತಮುತ್ತಲೂ ನಾಗರಿಕ 
ಸೌಲಭ್ಯಗಳಿಂದ ಸುಸಜ್ಜಿತವಾದ ಭವ್ಯ ಬಡಾವಣೆಯೊ೦ದನ್ನು ಕಟ್ಟೆಕೊಂಡು 
ವಾಸಮಾಡತೊಡಗಿದರು. ಹುಲಿಬೈಲಿಗೆ 'ವಿಸರ್ಗಮನೆ' ಎಂಬ ಆಕರ್ಷಕ ಹೆಸರಿಟ್ಟು 
ಮರುನಾಮಕರಣ ಮಾಡಿಕೊಂಡು ಹುಲಿಗಳ ಸಂಚಾರವನ್ನು ನಿರ್ಬಂಧಿಸಲು 
ಬಡಾವಣೆಯ ಸುತ್ತ ಪಗಾರ ಕಟ್ಟಿಕೊಂಡರು. ರಾಮಲಿಂಗೇಶ್ವರನ ಪ್ರಾಚೀನ ಶಿಲೆಯ 
ಲಿಂಗವನ್ನು ಬದಲಿಸಿ ಹೊಸ ಕೆತ್ತನೆಯ ಲಿಂಗವನ್ನು ಪಟ್ಟಣದಿಂದ ಕರೆತಂದ ಪುರೋಹಿತರ 
ಮಂತ್ರಫೋಷಗಳ ನಡುವೆ ಪ್ರತಿಷ್ಠಾಪಿಸಿದರು; ಪೂಜೆಗಾಗಿ ಹೊಸ ಪೂಜಾರಿಯನ್ನು 
ನೇಮಿಸಿದರು. 


ನನ್ನ ಸುತ್ತಮುತ್ತ ಬರೀ ಹೊಸಬರನ್ನು ನೋಡಿ ನಾನು ತುಸು ಹೆದರಿದ್ದೆ; ಮುಗ್ದ 
ಗ್ರಾಮಸ್ಮರಿಲ್ಲದ ಮೊದ ಮೊದಲಿನ ದಿನಗಳು ನನಗೂ ಬೇಸರ ತ೦ದವು. ಆಗಾಗ ಗುಡಿಯ 
ಭಜನೆಯಲ್ಲಿ ಬಾರಿಸುತ್ತಿದ್ದ ಗುಮಟಿಪಾ೦ಗ್‌ ವಾದನದ ಧ್ವನಿ ಕೇಳಿಸಿದಂತಾಯಿತು. 
ರೈತರಿದ್ದಾಗ ಹೊಲಗಳಲ್ಲಿನ ಭತ್ತದ ತೆನೆಗಳು ಒಡೆದು ಮಂದ ಗಾಳಿಗೆ ಅತ್ತಿಂದಿತ್ತ 
ಓಲಾಡಿದಾಗ ಬರುತ್ತಿದ್ದ ಸಜೀವ ಸಸ್ಯ ಪರಿಮಳ ಇಲ್ಲವಾಗಿತ್ತು. ನನ್ನ ಪಾಡಿಗೆ ಹರಿಯುತ್ತಿದ್ದ 
ನನ್ನ ಸಹಜ ಲಯ ದಬಿಗಳನ್ನು ಹಾಳುಗೆಡವದೆ ತಮ್ಮ ಕೃಷಿ ಕಾಯಕವನ್ನು ಮಾಡಿಕೊ೦ಡು 
ಜೀವನ ಸಾಗಿಸುತ್ತಿದ್ದ ಅವರ ಶಾಂತಚಿತ್ತ ಮುಖಗಳ ನೆನೆಪುಗಳು ಹೃದಯದ ಆಳದಲ್ಲಿ 
ಒತ್ತರಿಸಿ. ಬರತೊಡಗಿದ್ದವು. ದಿನಗಳು ಕಳೆದಂತೆ ದೇಶಕ್ಕೆ ಬೆಳಕನ್ನು ನೀಡಬಂದ 
ನಿಸರಗ್ಗಮನೆಯ ಹೊಸ ಹೊಸ ಮುಖಗಳಿಗೆ ಹೊಂದಿಕೊಂಡು ಅವರ ಓಡಾಟ, ನಲಿದಾಟ 
ಹಾಗೂ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ಖುಷಿಪಡಲು ಪ್ರಯತ್ನಿಸತೊಡಗಿದೆ. 
ನೌಕರರೂ ಕೂಡಾ ನನ್ನ ಸೌಂದರ್ಯಕ್ಕ ಮಾರುಹೋಗಿ ನನ್ನನ್ನು ಹೆಚ್ಚಿಗೆ ಕಾಡದೆ, ತಾವು 
ಹಾದಾಡಲು ಬೇಕಾದಷ್ಟೆ ಸೇತುವೆಗಳನ್ನು ಕಟ್ಟಿಕೊಂಡರು; ನನ್ನಲ್ಲಿರುವ ಸಸ್ಯರಾಶಿ, 
ಪ್ರಾಚೀನ ಶಿಲೆಗಳಿಗೆಲ್ಲ ಕೈಹಾಕದೆ ನನ್ನ ರೂಪಕ್ಕೆ ಯಾವುದೇ ಚ್ಯುತಿ ತರಲಿಲ್ಲ. ಪಕ್ಕದಲ್ಲಿ 
ಉದ್ಯಾನವನಗಳನ್ನು ವಿರ್ಮಿಸಿದರು. ಅಲ್ಲಿ ಆಟವಾಡುತ್ತಿದ್ದ. ಪುಟ್ಟ ಮಕ್ಕಳ 
ಕಲವರದೊಂದಿಗೆ ನಾನು ನಲಿದೆ. 


© ಅರವಿಂದ ರಂಗನಾಥ್‌ 


ನಾನೊಂದು ಮಧ್ಯಮಗಾತ್ರದ ತೊರೆಯಾದರೂ ಹುಲಿಬೈಲಿನ ಜೀವವೈವಿಧ್ಯತೆಯ 
ತೊಟ್ಟೆಲಾಗಿ ಅಸಂಖ್ಯಾತ ಜೀವಿಗಳಿಗೆ ತವರಾಗಿದ್ದೆ. ಮೀನು, ಏಡಿ, ಹಾವು, ಕಪ್ಪೆಗಳು 
ನನ್ನಲ್ಲಿರುವ ಜಲರಾಶಿ, ಕಲ್ಲುಚಪ್ಪಡಿ ಹಾಗೂ ಮರಳಿನಲ್ಲಿ ನೆಲಸಿದ್ದವು. ನನ್ನ ಎರಡೂ 
ಬದಿಗಳಲ್ಲಿ ಹೊಳೆ ಮತ್ತಿ, ಕರಿ ಮತ್ತಿ, ಬಿಳಿ ಮತ್ತಿ, ಹೊಳೆ ದಾಸವಾಳ, ಕವಲು, ಕದ೦ಬ, 
ಹೊನ್ನೆ, ಬೀಟಿ, ನ೦ದಿ, ಶಿವಣೆ, ಅರಳಿ, ಅತ್ತಿ, ಆಲ, ಅರಿಷಿಣ, ಬೆತ್ತ, ಬಿದಿರು, ಕಣಗಲೆ, 
ಕಾಸರಕ, ಮುರಗಲು, ಅಪ್ಪೆ ಮುಂತಾದ ಗಿಡಮರಗಳಲ್ಲಿ ಹೂವು ಹಣ್ಣುಗಳು 
ತು೦ಬಿರುತ್ತಿದ್ದವು. ಸಿಳ್ಳಾರ, ಹರಟೆಮಲ್ಲ, ಕುಟ್ರ, ಪಿಕಳಾರ, ಬೇಲಿಚಟಕ, ಕೆಂಬೂತ, ಬೆಳವ, 
ಕಾಜಾಣ, ಬದವಿಕೆ, ನೊಣಹಿಡುಕ, ಮಂಗಟ್ಟೆ, ಮಧುರಕ೦ರಠ, ಮಿಂಚುಳ್ಳಿ, ಕೈರಾತ, ಎಲೆಹಕ್ಕಿ, 
ರಾಜಹಕ್ಕಿ, ಮರಗುಬ್ಬಿ, ಗೂಬೆ, ಹಾಲಕ್ಕಿ ನವರಂಗ ಮುಂತಾದ ಹಕ್ಕಿಗಳ ಇಂಚರ ಎಲ್ಲೆಡೆ 
ಮಾರ್ಧನಿಸುತ್ತಿತ್ತು. ಮೀನು ಹಿಡಿಯುವ, ಹಣ್ಣುಗಳನ್ನು ತಿನ್ನುವ, ಕಪ್ಪೆಗಳನ್ನು ಹಾಗೂ 
ಹುಳು ಹುಪ್ಪಟ್ಟೆಗಳನ್ನು ನು೦ಗುವ ಹಕ್ಕಿಗಳ ಚಟುವಟಿಕೆಗಳು ಎಡಬಿಡದೆ ಸಾಗುತ್ತಿದ್ದವು. 
ಅವುಗಳು ಗೂಡು ಕಟ್ಟುವುದು, ಬಾಣಂತನ ಮಾಡುವುದು ಎಲ್ಲವೂ ನನ್ನ ನಿಸರ್ಗದಲ್ಲಿ, 
ಯಾವುದೇ ತೊಂದರೆಗಳಿಲ್ಲದೆ ನಡೆಯುತಿತ್ತು. ಚಳಿಗಾಲದಲ್ಲಿ ಹಿಮಾಲಯದ 
ತಪ್ಪಲಿನಿಂದಲೂ ಅನೇಕ ಬಗೆಯ ವಲಸೆ ಹಕ್ಕಿಗಳು ಬಂದು ನೆಲೆಸುತ್ತಿದ್ದವು. ನನ್ನ 
ಇಕ್ಕೆಲಗಳಲ್ಲಿನ ಬೃಹತ್‌ ಮರಗಳಲ್ಲಿ ಹಾಗೂ ಬದುಗಳಲ್ಲಿ ವಿಸ್ಮಯಕಾರಕ ಅಸಂಖ್ಯಾತ 
ಜೀಡಗಳು ಬಲೆ ನೇಯ್ದು ಚಿಟ್ಮೆ-ಪತ೦ಗಗಳನ್ನು ಕೀರಲು ಕಾಯುತ್ತಿದ್ದವು; ವಿವಿಧ 
ನಮೂನೆಗಳ ಕಪ್ಪೆಗಳು ಮೊಟ್ಟೆಗಳನ್ನಿಟ್ಟು ಹರುಷದಿಂದ ಕುಪ್ಪಳಿಸುತ್ತಿದ್ದವು. 


ವ — ps 
(ಠಿ.ಅರವಿಂದ ರಂಗನಾಥ್‌ ಘಿ ಈ ಪಾಷಾ ವ ದ ~~ A ದ್‌ 


|13 ಕಾನನ - ಜೂನ್‌ 20201. 1 ಕಾನನ - ಜೂನ್‌ 2021 


ಕೀಗೆ ಹತ್ತಾರು ವರುಷಗಳು ಸಾ೦ಗವಾಗಿಯೇ ಸಾಗಿದವು ಎನ್ನಿ. ವೀರು ಹಾಗೂ 
ವಿಶ್ರಾಂತಿಗಾಗಿ ಬರುತ್ತಿದ್ದ ಜಿಂಕೆ, ಚಿರತೆ, ಹುಲಿ ಇತ್ಯಾದಿ ಕಾಡು ಪ್ರಾಣಿಗಳು ಬಡಾವಣೆಯ 
ಸುತ್ತ ಕಟ್ಟಿದ್ದ ಆವರಣದ ಕಾರಣ ಬರುವುದನ್ನು ನಿಲ್ಲಿಸಿದ್ದು ಬಿಟ್ಟರೆ ಇನ್ನಿತರ 
ವನ್ಯಮೃಗಗಳು ಹಾಗೂ ಇತರ ಜೀವ ಸಂಕುಲಕ್ಕೆ ನಾನು ಅಲ್ಲಿಯವರೆಗೆ ಸಂಪೂರ್ಣವಾಗಿ 
ತೆರೆದುಕೊ೦ಡಿದ್ದೆ. ನನ್ನಲ್ಲಿನ ಜೀವಸೆಲೆಯಲ್ಲಿ ಅಪೂರ್ವ ಜೀವಿಗಳಾದ ಹಾರುವ ಅಳಿಲು, 
ಹಾರುವ ಓತಿ, ಖಗಸ೦ಕುಲದ ದೊಡ್ಡ ದಾಸಮಂ೦ಗಟ್ಟ್ನೆ, ಕಾಕರಣೆ ಹಾಗೂ ಕಪ್ಪೆಬಾಯಿ 
ಹಕ್ಕಿಗಳು ಇದ್ದವು. ನಾನು ಹರಿಯುವ ದಾರಿಯಲ್ಲಿ ನೌಕರರು ಒಡ್ಡನ್ನು ಕಟ್ಟೆ ಚಿಕ್ಕ 
ಈಜುಕೊಳ ನಿರ್ಮಿಸಿ ಮನಸಿಚ್ಡ ಆಡಿ ನಲಿದಾಡುತ್ತಿದ್ದರು; ಪುಟಾಣಿ ಮಕ್ಕಳು ನನ್ನ ಥಳಕು 
ಬಳುಕುಗಳನ್ನು, ಪುಟಿದೇಳುವ ಚಿಕ್ಕ ಚಿಕ್ಕ ತಡಸಲುಗಳನ್ನು ನೋಡಿ ಸಂತೋಷ 
ಪಡುತ್ತಿದ್ದರು. ಹರಿಯುವ ನೀರಿನಲ್ಲಿ ಮಕ್ಕಳು ಅತ್ತಿಂದಿತ್ತ ಓಡಾಡಿ ನಲಿದಾಡುತ್ತಿದ್ದರು. ಕೆಲ 
ನಿವಾಸಿಗಳು ನನ್ನ ಒಡಲಲ್ಲಿರುವ ಸ್ವಾದಿಷ್ಟವಾದ ಏಡಿ ಹಾಗೂ ಮೀನುಗಳನ್ನು ಹಿಡಿದು 
ತಿಂದು ಖುಷಿಷಡುತ್ತಿದ್ದರು; ಇನ್ನೂ ಕೆಲವರು ಕಳಲೆ, ಮರಕಸು, ಅಪ್ಪೆಮಿಡಿ ಹಾಗೂ 
ಇನ್ನಿತರ ಕಾಡುಹಣ್ಣುಗಳನ್ನು ತಿ೦ದು ಸ೦ತೃಪ್ತರಾಗಿ ಹೋಗುತ್ತಿದ್ದರು. 

ಹೀಗಿರಲು ಬರಬರುತ್ತಾ ಬಡಾವಣೆಯ I ಮುಣ್ಣಾ 
ನಾಗರಿಕರಿಗೆ ಏನಾಯ್ತೋ ಏನೋ ಅವರ 
ಜೀವನಕ್ರಮಗಳಲ್ಲಿ ನನ್ನ ಅರಿವಿಗೆ ತಾಗದ೦ತಹ | 
ತುಂಬಾ ಬದಲಾವಣೆಗಳು ಪ್ರಾರಂಭವಾದವು. 
ಅವರ ಬದುಕಿನಲ್ಲಿ ಒಂದು ಮಿತಿ ಮೀರಿದ 
ಸಮೃದ್ದಿ ಬಂದಂತಿತ್ತು; ಅವರ ವರ್ತನೆಯಲ್ಲಿ 
ಒಂದು ತರನ ಸೊಕ್ಕು ಕಾಣಿಸತೊಡಗಿತ್ತು. ಇದರ 
ಸಾಂಕೇತಿಕ ಆರಂಭದಂತೆ ಒ೦ದು ದಿನ ನನ್ನೊಳಗೆ 
ಒಂದು ಸ್ಫೋಟಕ ಸಿಡಿಸಲಾಯಿತು; ಅದು ಮೀನು ಜಯ AMM | 
ಏಡಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಿಡಿದು ಸ೦ಗಹಿಸುವ ಹೊಸ ವಿಧಾನವಂತೆ. 
ನಂತರದಲ್ಲಿ ತಿಂದುಳಿದ ಆಹಾರವನ್ನು ಪ್ಲಾಸ್ಟಿಕ್‌ ಕೈಚೀಲಗಳ ಸಮೇತ ನನ್ನ ಒಡಲಿಗೆ 
ಹಾಕುವ ಪರಿಪಾಠ ಆರಂಭವಾಯಿತು. ತಮಗೆ ಬೇಡವಾದ ಹಳೆಯ ದೇವರಪಟಗಳನ್ನು, 
ಬಲ್ಬು, ಟ್ಯೂಬ್‌, ಗಾಜು, ಪ್ಲಾಸ್ಟಿಕ್‌ ಇತ್ಯಾದಿ ತ್ಯಾಜ್ಯವಸ್ತುಗಳನ್ನು ನನ್ನೊಳಕ್ಕೆ ಬಿಸಾಕಲು 
ಪ್ರಾರಂಬಿಸಿದರು. ಮನೆಗಳ ಕೊಳಚೆಯ ಕೊಳವೆಗಳು ಅನೇಕ ಕಡೆ ಒಡೆದು, ಸೋರಿ ನಾನು 
ಮಲಿನಳಾದೆ. ಆದರೂ ನನ್ನನ್ನು ನೋಡಲು ಹೊಸ ಜನ ಬರತೊಡಗಿದರು; ಅದು 
ದೂರದೂರದ ಊರುಗಳಿ೦ದ, ಕ್ರಮೇಣ ಅವರಿಗಾಗಿ ಉಳ್ಳವರು ಬಾಡಿಗೆ ಕುಟಿರಗಳನ್ನು 
ಕಟ್ಟಿತೊಡಗಿದರು. ಈ ಸಂದರ್ಭದಲ್ಲಿ ಅಪೂರ್ವ ಸಸ್ಕ್ಯರಾಶಿಯನ್ನು ಹಾಗೂ 
ಗಿಡಮೂಲಿಕೆಗಳನ್ನು ಕಸವೆಂದು ತಿಳಿದು ಕಿತ್ತರು. ಇಷ್ಟು ಸಾಲದೆಂಬಂತೆ ಕಲ್ಲು 
ಚಪ್ಪಟೆಗಳನ್ನು ಹಾಗೂ ಮರಳನ್ನು ಸಿಕ್ಕ ಸಿಕ್ಕ ಹಾಗೆ ನನ್ನಿಂದ ಕಿತ್ತೊಯ್ದರು. 
ದಿನಾಚರಣೆಗಳನ್ನು ಆಚರಿಸವ ನೆಪದಲ್ಲಿ ಸಿಡಿಯುತ್ತಿದ್ದ ಭಾರಿ ಪಟಾಕಿಗಳ ಸದ್ದಿಗೆ 
ನನ್ನೊಡಲಿನ ಸೂಕ್ಷ ಜೀವ ಸಂಕುಲವು ಬೆದರಿ ಚೆಲ್ಲಾಪಿಲ್ಲಿಯಾಗತೊಡಗಿತು. 


14 ಕಾನನ ಜೂನ್‌ 202 2 ಯಗಗಯಗಣ್ಷೆೃಗೆಯೆೃೆೆಗಣಿಾೂೆಯೃಯದೃದಯೃೀಯಗ್ರಂಯಂಯಯೃಯಗಯಗಯೃೀೆಂ!!! 


ಇದೆಲ್ಲದರ ಪರಿಣಾಮವಾಗಿ ನಾನು ಈವರೆಗೆ ಒಳಗಾಗದ, ನನ್ನ ಜೀವವನ್ನೇ 
ಬುಡಸಮೇತ ಅಲುಗಾಡಿಸಿದ ಅಸ್ವಸ್ಥೆತೆಯೊ೦ದು ನನ್ನನು ಕಾಡತೊಡಗಿತು. ನನ್ನ ಹರಿವಿನ 
ಓಘ ವಿಚಲಿತಗೊ೦ಡು ಬೇಸಿಗೆಯಲ್ಲಿ ಬೇಗ ಬತ್ತತೊಡಗಿದೆ. ಕೆ೦ದಳಿಲು, ಮಂಗಟ್ಟೆಗಳು 
ಹಾಗೂ ಕೋತಿಗಳು ಹಣ್ಣುಗಳನ್ನು ತಿಂದು ಮಾಡಿದ ಬೀಜ ಪ್ರಸರಣದ ಫಲವಾಗಿ ಚಿಗಿತ 
ಚಿಕ್ಕಪುಟ್ಟ ಸಸಿಗಳು, ಪರ್ಣಪಾತಿಗಳು, ಕಾಡುಹಣ್ಣುಗಳ ಗಿಡಬಳ್ಳಿಗಳು ವ್ಯಾಪಾರದ ಕತ್ತಿಗಳಿಗೆ 
ವಿರಂತರವಾಗಿ ಬಲಿಯಾದ ಕಾರಣ ನಾನು ಕೃಶಳಾಗುತ್ತಾ ಹೋಗಿ ಅನೇಕ ಪಕ್ಷಿಗಳು, 
ಸಸ್ತನಿಗಳು, ಸರಿಸೃಪಗಳು, ಚಿಟ್ಟೆ, ಪತ೦ಗಗಳು, ಕಪ್ಪೆಗಳು, ಜೀಡಗಳು ಎಲ್ಲವೂ ನನ್ನಿಂದ 
ದೂರ ಸರಿಯುತ್ತಿವೆ. ಮರಗಳ ದಟ್ಟಿಣೆ ಕಡಿಮೆಯಾಗಿ ಹಾರುವ ಓತಿ ಹಾಗೂ ಹಾರುವ 
ಹಾವುಗಳು ಅಳಿದುಹೋಗುವ ಹಂತಕ್ಕೆ ಬಂದು ನಿಂತಿವೆ. ಮಾಲಿನ್ಯವು ಹಕ್ಕಿಗಳ 
ವಂಶಾಭಿವೃದ್ದಿಯನ್ನು ಕು೦ಠಿತಗೊಳಿಸಿದೆ. ಸುತ್ತಲಿದ್ದ ಬೃಹತ್‌ ಗಾತ್ರದ ಮರಗಳು ಅಕಾಲ 
ಮರಣವನ್ನಪ್ಬ್ಸಿವೆ. ಹೀಗೆ ಎಲ್ಲ ಸಂಪತ್ತನ್ನೂ ಕಳೆದುಕೊಂಡು ಒಣಗುತ್ತಿರುವ ನನ್ನ ಬಳಿ 
ಈಜಲೂ ಕೂಡ ಜನ ಬರುತ್ತಿಲ್ಲ; ಕುಣಿದು ಕುಪ್ಪಳಿಸುತ್ತಿದ್ದ ಕಷ್ಟೆಗಳು ಮಾಯವಾಗಿವೆ. ಜೀವ 


— ೧೧ 


ಸಂಸರ್ಗವೇ ಇಲ್ಲದೆ ನನಗೆ ಹುಚ್ಚು ಹಿಡಿದ೦ತಾಗಿದೆ. 


ಈ ಸ್ಮಶಾನ ಮೌನದ ನಡುವೆ ಎಲ್ಲಿಂದಲೋ ನನ್ನ ಪುನರುಜ್ಜೀವನಕ್ಕಾಗಿ 
ಕೋಟ್ಯಾ೦ತರ ರೂಪಾಯಿಗಳ ವೆಚ್ಚದ ಯೋಜನೆಯೊಂದು ಸಿದ್ಧವಾಗುತ್ತಿದೆ ಎಂದು ಕೇಳಿದೆ. 
ಮನುಷ್ಯರು ನಾನು ಮೌನವಾಗಿ ಸಾಯಲೂ ಬಿಡಲೊಲ್ಲರಲ್ಲ, ಇವರಿಗೆ ಹತ್ತಿರುವ 
ರೋಗವಾದರೂ ಯಾವುದೆಂದು ನಾನು ಆಶ್ಚರ್ಯಪಡುತ್ತಿದ್ದೇನೆ. 


DZ 
4 


© ಹರೀಶ್‌ ಗೌಡ 


ಲೇಖನ: ಮಹಾಂತೇಶ, ಕೈಗಾ 


16 ಕಾನನ - ಜೂನ್‌ 2021 


1 ಮತ್ತು ಹೆಗೂಗತದ್ದು 
ಅದ್ದುವ ಮಾಂಲನಣಾಲಿ ಶಕ್ಕಗಳು 


ಈ ಭೂಮಿಯು ಹಲವು 
ವೈಶಿಷ್ಟ್ಯಗಳ ಆಗರ ಎಂದರೆ ತಪ್ಪಾಗದು. 
ಏಕೆ೦ದರೆ, ಈ ಭೂಮಿಯಲ್ಲಿ ಸಸ್ಯಗಳು 
ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು 
ಬಳಸಿಕೊಂಡು ಜೀವಿಸುತ್ತವೆ. ಎನ್ನುವುದು 
ಎಲ್ಲರಿಗೂ ತಿಳಿದಿದೆ. ಆದರೆ ಕೆಲವೇ ಕಲವು 
ತ್‌ ವಿಧದ ಸಸ್ಯಗಳು ತಮಗೆ ಮಣ್ಣಿನಲ್ಲಿ 
ಸಾಕಷ್ಟು ಪೋಷಕಾಂಶಗಳು ದೊರೆಯದಿದ್ದಾಗ ಪರಭಕ್ಷಕ ಮತ್ತು 
ಮಾಂಸಾಹಾರಿಗಳಾಗುತ್ತವೆ ಎಂದರೆ ನಂಬುತ್ತೀರಾ? ಹೌದು, ಕಲವೇ ಕಲವು ಪ್ರಭೇದದ 
ಸಸ್ಯಗಳು ಮಾಂಸಾಹಾರಿಗಳಾಗಿರುವುದು ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದು. ನೋಡಲು 
ಆಕರ್ಷಕವಾಗಿ ಇರುವ ಇವುಗಳು ಕ್ರಿಮಿಕೀಟಗಳು ಮತ್ತಿತರ ಜೀವಿಗಳನ್ನು ತಮ್ಮೆಡೆಗೆ 
ಆಕರ್ಷಿಸಿ ತಿನ್ನುತ್ತವೆ. ಇವುಗಳನ್ನು “ಕಾರ್ನ್ಬಿಪೋರಸ್‌ ಪ್ಲಾಂಟ್‌ಗಉ” ಎ೦ದು ಕರೆಯುತ್ತಾರೆ. 
ಈ ಸಸ್ಯಸ೦ಕುಲಗಳು ಕ್ರಿಮಿಕೀಟಗಳು ಮತ್ತಿತರ ಜೀವಿಗಳನ್ನು ಆಕರ್ಷಿಸಿ ತಿನ್ನುವುದಲ್ಲದೇ 
ಇವುಗಳಲ್ಲಿ ಕೆಲವು ಗಿಡಗಳು ತಮಗೆ ಯಾರಾದರೂ ತೊಂದರೆ ನೀಡಿದರೆ ಅವರಿಗೆ ಕಚ್ಚುತ್ತವೆ. 


ಮಾಂಸವನ್ನೇಕ ಇವು ಭಕ್ಷಿಸುತ್ತವೆ? 


ಮಣ್ಣು ತು೦ಬಾ ವಿಸ್ಸಾರವಾಗಿರುವ (ಪೌಷ್ಠಿಕಾಂಶ ಕ್ಲ 
ಇಲ್ಲದ), ಅದರಲ್ಲೂ ಸಾರಜನಕದ ಅಂಶವಿಲ್ಲದಿರುವ ಸಹ 
ಜೌಗು ಪ್ರದೇಶದಲ್ಲಿ ಮಾಂಸಾಹಾರಿ ಸಸ್ಯಗಳು ... | 
ಕಂಡುಬರುತ್ತವೆ. ಈ ರೀತಿಯ ಮಾಂಸಾಹಾರಿ ಸಸ್ಯಗಳ .... 1 
ಕುರಿತು ಮೊದಲ ಬಾರಿಗೆ ಅಧ್ಯಯನ ಮಾಡಿ ಪುಸಕ ಬರೆದ ' 
ವಿಜ್ಞಾನಿ ಚಾರ್ಲ್ಸ್‌ ಡಾರ್ವಿನ್‌. ಈ ವರ್ಗದ ಸಸ್ಯಗಳು 
ಕೀಟಗಳ ಮಾಂಸವನ್ನು ಆಹಾರವಾಗಿ ಸೇವಿಸುವುದಿಲ್ಲ. 
ಇತರ ಸಸ್ಯಗಳಂತೆ ಇವುಗಳೂ ದ್ಯುತಿಸಂಶ್ಲೇಷಣೆಯ 
ಮೂಲಕವೇ ಆಹಾರ ಉತ್ಪಾದಿಸುತ್ತವೆ. ಆದರೆ 
ಮಾಂಸಾಹಾರಿ ಸಸ್ಯಗಳು ತಾವು ಪಡೆದ ಮಾಂಸಾಹಾರದ 
ಸಹಾಯದಿಂದ ಸಾರಜನಕ ಮತ್ತು ರಂಜಕ ಅಂಶಗಳನ್ನು ಪಡೆದುಕೂಂಡು ತಮ್ಮ 
ದ್ಯತಿಸಂಶ್ಲೇಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತವೆ. ದಕ್ಷಿಣ ಅಮೆರಿಕಾ, 
ಕ್ಯಾಲಿಫೋರ್ನಿಯಾ, ಕೆನಡಾ, ಆಸ್ಚ್ರೇಲಿಯಾಗಳಲ್ಲೆಲ್ಲಾ ಬೃಹತ್‌ ಪ್ರಮಾಣದಲ್ಲಿ ಕಾಣಿಸುವ 
ಈ ಸಸ್ಯಗಳ ಹಲವು ಪ್ರಭೇದಗಳು ಈಶಾನ್ಯ ಭಾರತದ ರಾಜ್ಯಗಳಲ್ಲೂ ಇವೆ. 


17ಕಾನನ ಜೂನ್‌ 2001 ೫ ಇ ಗಗಯಗಣಗಗಯಗೃದೃನದೃೀೀ್ರಂೂಣಾದಂಂೂಂಂಂೀಂಂಿೆ೦"4(2( 


K 
© RoraimazBrocchinia_#éductal \ © H_chimantensis2 


ಮಾಂಸಭಕಕ ಗಿಡಗಳನ್ನು ಬೆಳಸುವುದು ಸುಲಭ. ಇವು ಮಣ್ಣಿನ ಅತ್ಯಂತ ಕಡಿಮೆ 
ಪೋಷಕಾ೦ಶದೊಂದಿಗೆ ಬದುಕುತ್ತವೆ. ಕ್ರಿಮಿಕೀಟಗಳು, ಇಲಿ-ಹೆಗ್ಗಣಗಳು ಇವುಗಳ ಪ್ರಮುಖ 
ಆಹಾರ. ಇವು ಮನುಷ್ಯನ ಮಾಂಸವನ್ನು ತಿನ್ನುವುದಿಲ್ಲ ಎನ್ನುವುದು ಸ೦ಶೋಧನೆಗಳಿ೦ದ 
ಸಾಬೀತಾಗಿದೆ. ಮಾ೦ಸಾಹಾರಿ ಸಸ್ಯಗಳು ಎ೦ದ ಕೂಡಲೇ ಇವುಗಳು ಪ್ರಾಣಿಗಳನ್ನೆಲ್ಲಾ 
ಬೇಟೆಯಾಡಿ ತಿನ್ನುತ್ತವೆ ಎಂದು ಅರ್ಥವಲ್ಲ. ಇವು ತೀರಾ ಸಣ್ಣ ಗಾತ್ರದ ನೊಣ, ದುಂಬಿ, 
ಜಿರಳೆ, ಮಿಡತೆ ಇತ್ಯಾದಿಗಳನ್ನು ತಿನ್ನುತ್ತವೆ. ಆದರೆ ಕಪ್ಪೆ, ಹಲ್ಲಿ, ಓತಿಕ್ಯಾತ ಮುಂತಾದ 
ಮಧ್ಯಮ ಗಾತ್ರದ ಪ್ರಾಣಿಗಳನ್ನೂ ತಿನ್ನುವ ಸಸ್ಯಗಳೂ ಇವೆ. ಬಹುಮಟ್ಟಿಗೆ ಈ ಸಸ್ಯಗಳು 
ಕೀಟಗಳನ್ನೇ ಸೆರೆಹಿಡಿದು ಸೇವಿಸುವುದರಿಂದ ಇವುಗಳಿಗೆ ಕೀಟಾಹಾರಿ ಸಸ್ಯಗಳು ಎನ್ನುವ 
ಹೆಸರೂ ಇದೆ. ಇವುಗಳಲ್ಲಿ ಅನೇಕ ಪ್ರಭೇದಗಳಿವೆ. ಇಬ್ಬವಿಗಿಡ, ಹೂಜಿಗಿಡ ನೊಣದ 
ಬೋನು (ವೀನಸ್‌ ಫ್ಲೈಟ್ರಾಪ್‌), ಬ್ಲಾಡರ್‌ ವರ್ಟ್‌ ಇತ್ಯಾದಿ. ಜಗತ್ತಿನಲ್ಲಿ ಆರುನೂರಕ್ಕೂ 
ಹೆಚ್ಚು ವಿಧದ ಮಾಂಸಾಹಾರಿ ಸಸ್ಯಗಳಿವೆ. ಮಾಂಸಾಹಾರಿ ಸಸ್ಯಗಳು ಪ್ರಾಣಿ ಬೇಟೆಯ ಕ್ರಮ 
ಎಲ್ಲರನ್ನೂ ಬೆರಗುಗೊಳಿಸುತ್ತದೆ. ಅ೦ತಹ ಕೆಲವು ಸಸ್ಯಗಳು ಇಲ್ಲಿವೆ. 


ಹೂಜಿ ಗಿಡ: 

© 81-54 30 Murua N= 104/20 | ಹೂಜಿ ಗಿಡದ ಹೆಸರೇ ಹೇಳುವಂತೆ ಇದರ 
X ಸ | ಎಲೆಗಳು ಕೊಳವೆಯ ಆಕಾರದ ಉದ್ದ ಕತ್ತಿನ 
ಬ ಮುಚ್ಚಳ ಇರುವ ಹೂಜಿಯಂತೆ ಕಾಣುತ್ತವೆ. ಈ 
ಸಸ್ಯವು ಹೂಜಿಯಂತೆ ಇರುವ ತೆರೆದ ಅಂಚಿನ 
| ಆಸುಪಾಸು ಆಕರ್ಷಕ ದ್ರವ್ಯವನ್ನು 
| ಹೊರಸೂಸುತ್ತದೆ. ಈ ದ್ರವ್ಯಕ್ಕೆ ಆಕರ್ಷಿತರಾಗಿ 
' ಬರುವ ಕೀಟಗಳು ಹೂಜಿಯಂತಹ ನಳಿಗೆಯ 
ತ ' ಒಳಗೆ ಸಿಕ್ಕಿಹಾಕಿಕೊಳ್ಳುತ್ತವೆ. ತನ್ನ ಬೇಟೆಯು 
ಹೂಜಿಯೊಳಗೆ ಬೀಳುತ್ತಲೇ ಹೂಜಿಯ ಬಾಯಿಯು ತನ್ನಿಂದ ತಾನಾಗಿಯೇ 
ಮುಚ್ಚಿಕೊಳ್ಳುತ್ತದೆ. ಕಪ್ಪೆ, ಓತಿಕ್ಯಾತ ಮತ್ತು ಹಲ್ಲಿಯೇನಾದರೂ ಇದರ ಹೂಜಿಯೊಳಗೆ 
ಬಿದ್ದರೆ ಅವುಗಳನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯೂ ಈ ಹೂಜಿ ಗಿಡಗಳಿಗೆ ಇವೆ. 


18 ಕಾನನ - ಜೂನ್‌ 2021 


ನೊಣದ ಬೋನು (ವೀನಸ್‌ ಫ್ಲೈಟ್ರಾಪ್‌): 

ನೊಣದ ಬೋನು ಸಸ್ಯದ ಎಲೆಗಳು ಇಬ್ಬಾಗಗೊ೦ಡ ಇಸ ಹ shoving igger. hairs 
ಆಕಾರವಿದ್ದು, ಒಳಗೆ ಮಡಚುವಂತಹ ರಚನೆಯನ್ನು 1 
ಹೊಂದಿರುತ್ತವೆ. ಪ್ರತಿ ಎಲೆಯ ಅಂ೦ಚಿನಲ್ಲೂ ಸೂಕ್ಷಸ೦ವೇದಿ 
ತಂತುಗಳಿದ್ದ. ಕೀಟಿಗಳು ಏನಾದರೂ ಈ ತ೦ತನ್ನು 
ಸ್ಪರ್ಶಿಸಿದಲ್ಲಿ, ಆ ಸಸ್ಯದಲ್ಲಿ ವಿದ್ಯತ್‌ ಕಾಂತೀಯ ಶಕ್ತಿಯು 
ಪ್ರವಹಿಸಿ ಕ್ಷಣದಲ್ಲಿ ಎಲೆಗಳನ್ನು ಭದ್ರವಾಗಿ ಮಡಚಿಕೊಂಡು 
ಅದರೊಳಗೆ ಸಿಲುಕಿಕೂ೦ಡಿರುವ ಕೀಟಗಳನ್ನು 
ಜೀರ್ಣಿಸಿಕೊ೦ಡು ಬಿಡುತ್ತದೆ. 


ಇಬ್ಬನಿ ಗಿಡ (ಡ್ರಾಸೆರ): 


ಈ ಗಿಡದ ಎಲೆಗಳ ಸುತ್ತ ತ೦ತಿಯಂತೆ ಇರುವ ಎಳೆಗಳು 
ಚಾಚಿಕೂ೦ಡಿದ್ದು, ಎಳೆಗಳ ತುದಿಯಲ್ಲಿ ದ್ರವರೂಪದ ಅಂಟು 
ಹನಿ ಜಿನುಗುತ್ತಿರುತ್ತದೆ. ಎಲೆಗಳಲ್ಲಿರುವ ಹನಿಗಳು ಬಿಸಿಲಿನಲ್ಲಿ 
ಹೊಳೆಯುತ್ತಿರುತ್ತವೆ. ಇಬ್ಬನಿಯ ಹನಿಯಂತೆ ಕಾಣುವ ಈ 
ಅ೦ಟನ್ನು ಮಕರಂದವೆಂದು ಭಾವಿಸಿ ಕೀಟಗಳು ಅಂಟಿನ ಮೇಲೆ 
ಕುಳಿತಾಗ ಅವು ಅಂಟಿಕೊಳ್ಳುತ್ತವೆ. ಕೀಟಗಳು ಇದರಿಂದ 
ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಅಲ್ಲೇ ಬಂಧಿಯಾಗಿ ಇಬ್ಬನಿ ಗಿಡಕ್ಕೆ 
ಆಹಾರವಾಗುತ್ತವೆ. 


ಗಾಳಿಗುಳ್ಳೆಯ ಗಿಡ: 

ವೀರು ಕುಡಿದ ವಿಷ್ಟಯೋಜಕ ನೆಲದಲ್ಲಿ ಅ ತ್‌ 
ಈ ಸಸ್ಯಗಳು ಬೆಳೆಯುತ್ತವೆ. ಈ ಸಸ್ಯಗಳು ತಮ್ಮ i 3 
ಬೇಟೆಗಾಗಿ ಹೀರಿಕೊಳ್ಳುವ ನೀರಿನಿಂದ ನಿರ್ವಾತ 
ಗುಳ್ಳೆಗಳನ್ನು ಸೃಷ್ಟಿಸುತ್ತವೆ. ಕೀಟಗಳು ಈ 
ಗುಳ್ಳೆಗಳನ್ನು ಸ್ಪರ್ಶಿಸಿದಾಗ ಈ ಗುಳ್ಳೆಗಳು 
ಕೀಟಗಳನ್ನು ತನ್ನೊಳಗೆ. ಎಳೆದುಕೊಂಡು 
ತಿನ್ನುತ್ತವೆ. 


ಇವುಗಳ ಬೇಟೆಯ ಬೋನು ಹೇಗೆ ಕೆಲಸ ಮಾಡುತ್ತದೆ? 

ಮಾಂಸಾಹಾರಿ ಸಸ್ಯಗಳ ಬೋನಿಗೆ ಯಾವುದೇ ವಸ್ತು ಸೋಕಿದಾಗ ಬೋನಿನ 
ಒಳಮೈಯಲ್ಲಿರುವ. ಕೂದಲುಗಳು ಸ೦ವೇದನೆಯನ್ನು ಉಂಟುಮಾಡಿ. ಬೋನು 
ಮುಚ್ಚುವಂತೆ ಮಾಡುತ್ತದೆ. ಅಂದರೆ ಈ ಬೋನು ಸಂಪೂರ್ಣವಾಗಿ ಮುಚ್ಚಿಕೂಳ್ಳುವುದಿಲ್ಲ. 


19 ಕಾನನ ಜೂನ್‌ 2001 ೫  ದಗಯಯಯಗಯಗಯೃಯಗಗಯಯಗಣಗಗಗೃಯಗಯೃ್ಷಗಗಯೃಗ ಏ|ಏಸ 


ಬೋನಿಗೆ ಬಿದ್ದಿರುವುದು ಕೀಟವಾಗಿದ್ದಲ್ಲಿ ಇಪ್ಪತ್ತು 
ಸಕೆ೦ಡ್‌ ಒಳಗಾಗಿ ಮಿಸುಕಾಡಿ ಕೂದಲುಗಳಿಗೆ ಪುನಃ 
ಸಂವೇದನೆ ಉ೦ಟುಮಾಡಿದರೆ ಬೋನು ಪೂರ್ತಿಯಾಗಿ 
ಮುಚ್ಚಿಕೊಳ್ಳುತ್ತದೆ. ಒಂದು ವೇಳೆ ಬೋಗಿಗೆ ಬಿದ್ದಿರುವುದು 
ಕಲ್ಲು ಅಥವಾ ಇಬ್ಬನಿ ಆಗಿದ್ದಲ್ಲಿ ಎರಡನೇ ಸಂವೇದನೆ 
ಉಂಟಾಗದೇ ಬೋನು ಪೂರ್ತಿ ಮುಚ್ಚುವುದಿಲ್ಲ. 
ಏಕಂದರೆ ಒಂದು ವೇಳೆ ಗಿಡವೇನಾದರೂ ವ್ಯರ್ಥವಾಗಿ 
(ಬೇಟ ದೊರೆಯದೇ) ಮುಚ್ಚಿಕೊ೦ಡರೆ, ಅದು ಮತ್ತೆ 
ತೆರೆದುಕೂಳ್ಳಲು ಹಲವು ಗಂಟೆಗಳೇ ಬೇಕಾಗುತ್ತದೆ. ಅದರ ನಂತರವೇ ಆ ಗಿಡವು ಮರು 
ಬೇಟೆಗೆ ಸಿದ್ಧಗೊಳ್ಳುತ್ತದೆ. 


ಮಾಂಸಾಹಾರಿ ಗಿಡಗಳ ವಿವಿಧ ರೀತಿಯ ಬೇಟೆಯಾಡುವ ತಂತುಗಳಿಗೆ ಈ ಮೇಲಿನ 
ಕೆಲವು ಸಸ್ಯಗಳು ಮತ್ತು ಅವುಗಳ ಬೇಟೆಯ ಕ್ರಮಗಳು ಕೇವಲ ಉದಾಹರಣೆಗಳು ಮಾತ್ರ. 
ಬೇಟೆಯಲ್ಲಿ ಇಂತಹ ಅನೇಕ ವಿಭಿನ್ನ ರೋಚಕ ವಿಧಾನಗಳನ್ನು ಮಾಂಸಾಹಾರಿ ಸಸ್ಯಗಳು 
ಅನುಸರಿಸುತ್ತವೆ. ಮಾಂಸವನ್ನು ತಿಂದು ಬದುಕುವ ಮತ್ತು ಮಾಂಸಾಹಾರದ ಸೇವನೆಯ 
ಮೂಲಕ ತಮ್ಮ ದ್ಯುತಿಸಂಶ್ಲೇಷಣೆಯ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ 
ಮೂಲಕ ಸಸ್ಯ ವರ್ಗಗಳ ಪೈಕಿ, ವಿಭಿನ್ನವಾಗಿ ಈ ಸಸ್ಯಗಳು ಬದುಕುವುದು ವಿಶೇಷ. 


| ಕ್ತ 2 ೫೫... ೫ | ಸ. ಎ 3 
ಟೂ! 81/10: 144! ಷೌ ತಾ ಆ ರಾಶ್‌ 


© Sarracenia._Dicyrtomina 


ಈ po 


ಲೇಖನ: 


ದಕ್ಷಿಣ ಕನ್ನಡ ಜಿಲ್ಲೆ 


| 20 ಕಾನನ - ಜೂನ್‌ 2021... ಕಾನನ - ಜೂನ್‌ 2021 


ಮಿಲೇ ಮೆನಿಪಿರ್‌..! 

ಅ೦ದು ಮಳೆಯ ಸುಳಿವೇ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಮೋಡ ಕವಿದ ವಾತಾವರಣ. 
ಸಂಜೆಯ ಸಮಯ ರಾತ್ರಿಯ ಕತ್ತೆಲೆಗೆ ಕ್ಷಣಾರ್ಧದಲ್ಲಿ ಒಗಿಕೊ೦ಡಿತು. ಕಂಡೂ ಕಾಣದಂತಹ 
ಅರೆ ಬೆಳಕು. ತಣ್ಣನೆ ಗಾಳಿ ಬೀಸುವ ಆ ಸಮಯವನ್ನು ಸವಿಯಲೆ೦ದೇ ಅಯ್ಯಪ್ಪ ಸ್ವಾಮಿ 
ದೇವಸ್ಥಾನದ ಬಂಡೆಯ ಕಡೆಗೆ ಹೆಜ್ಜೆ ಹಾಕಿದೆ. ಹಾಗೆ ಕೂತು, ಮುಂದಿನ ಗಾಢ ಹಸಿರಿನ 
ಕಾಡು, ಸ್ತಬ್ದ ಬಂಡೆ, ಮರ-ಗಿಡಗಳ ಮೇಲೆ ಹಾರಿ ಮನೆ ಕಡೆಗೆ ಪಯಣ ಬೆಳೆಸಿದ ಹಕ್ಕಿಗಳ 
ಸಾಲು, ನೀವೇ ಊಹಿಸಿಕೊಳ್ಳಿ ಎ೦ದು ಬಿಟ್ಟು ಬಿಟ್ಟೆದ್ದ ಮೋಡಗಳ ಚಿತ್ತಾರ ಎಲ್ಲವೂ ಒಂದು 
ರೀತಿಯ ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿತ್ತು. ಈ ಪರಿಪೂರ್ಣ ಚಿತ್ತಾರ ನಂದೇ ಎಂದು 
ಸಾರುತ್ತಾ ಪ್ರಕೃತಿ ಹಾಕುತ್ತಿದ್ದ ಸಹಿ, ಮೋಡಗಳ ಮಧ್ಯೆ ಮೂಡುತ್ತಿದ್ದ ಮಿಂಚು ಹೇಳುತ್ತಿತ್ತು. 
ಹೀಗೆ ಮೂಡಿದ ಪ್ರಕೃತಿಯ ಚಿತ್ತಾರದ ಮಧ್ಯೆ ಆಗಾಗ್ಗೆ ಮೂಡುತ್ತಿದ್ದ ಈ ಮಿಂಚು ನನ್ನ 
ಗಮನ ಸೆಳೆಯಿತು. ಮಿ೦ಚಿನ ವೇಗದಲ್ಲಿ ಬ೦ದು ಹೋಗುತ್ತಿದ್ದ ಅದನ್ನು ಹೇಗಾದರೂ 
ಮಾಡಿ ನನ್ನ ಫೋನಿನ ಛಾಯಾಚಿತ್ರದಲ್ಲಿ ಬಂಧಿಸಬೇಕೆಂಬ ಮನಸ್ಸಾಯಿತು. ನನ್ನ 
ಮನಸ್ಸಿನ ಆಜ್ಜೆಯ೦ತೇ ಫೋನ್‌ ತೆಗೆದು, ಅದರಲ್ಲಿನ ಕ್ಯಾಮೆರಾ ಅಪ್ಲಿಕೇಷನ್‌ ತೆರೆದು 
ಕಾಯುತ್ತಾ ಕುಳಿತೆ. ಇಷ್ಟು ಹೊತ್ತು ಆಗಾಗ್ಗೆ ಬರುತ್ತಿದ್ದ ಮಿ೦ಚು ಫೋನ್‌ ತೆರೆದು ಕಾಯುತ್ತಾ 
ಕುಳಿತ ತಕ್ಷಣ ಮಾತ್ರ ಸುಳಿವಿಲ್ಲದ೦ತಾಯ್ತು. ಆದರೂ ತಾಳ್ಮೆ ಕಳೆದು ಕೊಳ್ಳದೆ ಕಾಯುತ್ತಾ 
ಕುಳಿತೆ. ಮಿ೦ಚು ಬ೦ತು, ನಾನು ಬಲಕ್ಕೆ ನೋಡುತ್ತಿದ್ದರೆ ಎಡ ಭಾಗದಲ್ಲಿ ಬರುತ್ತಿತ್ತು. ಎಡಕ್ಕೆ 
ತಿರುಗಿದರೆ ಬಲ ಭಾಗದಲ್ಲಿ ಬ೦ದು ಹೋಗುತ್ತಿತ್ತು. ಅಪ್ಪಿ ತಪ್ಪಿ ನಾನು ಕ್ಯಾಮೆರಾ ಹಿಡಿದ 
ದಿಕ್ಕಿನಲ್ಲೇ ಬಂದರೂ ಎಷ್ಟು ಬೇಗ ಮಾಯವಾಗುತ್ತಿತ್ತೆ೦ದರೆ, ನಾನು ಫೋಟೋ 
ಕ್ಲಿಕಿಸುವಷ್ಟರಲ್ಲಿ  ಕಣ್ಮರೆಯಾಗುತ್ತಿತ್ತು. ಒಂದು ಕ್ಷಣ ಮಿಂಚು ನನ್ನ ಜೊತೆ 


ಆಟವಾಡುತ್ತಿದೆಯೇ ಎನಿಸುತ್ತಿತ್ತು. ಇಷ್ಟೆಲ್ಲಾ ಆದರೂ ಧೃತಿಗೆಡದೆ, ಕ್ಯಾಮೆರಾದಲ್ಲಿದ್ದ 
'ಬರ್ನ್‌ ಮೋಡ್‌ ಬಳಸಿಕೂ೦ಡು ಸತತ ಪ್ರಯತ್ನ ಮಾಡಿ ಕೆಲವು ಚಿತ್ರಗಳನ್ನು 
ತೆಗೆದೆನಾದರೂ ಮಿಂಚಿನ ಎಲ್ಲಾ ಭಾಗಗಳು ಬರೆಲೇ ಇಲ್ಲ. ಕೆಲವಂತೂ ಮೋಡದ ಹಿಂದೆ 
ಬಚ್ಚಿಟ್ಟುಕೊ೦ಡು ಬರೀ ಬೆಳಕನ್ನು ಮಾತ್ರ ಬೀರುತ್ತಿತ್ತು. ಸರಿ ಆದದ್ದಾಯಿತು ನಮ್ಮ 
ಪ್ರಯತ್ನ ನಾವು ಮಾಡಿದ್ದೇವೆ. ಇದರಲ್ಲೇ ಮುಳುಗಿ ಹೋದರೆ ಮುಂದಿದ್ದ ಆ ಚಿತ್ತಾರವನ್ನು 
ಸವಿಯಲಾಗದೆ೦ದು.. ಮನದಟ್ಟಾಗಿ. ಫೋನನ್ನು ತೆಗೆದು ಪಕ್ಕಕ್ಕಿರಿಸಿ. ಮತ್ತದೇ 
ಮುಗುಳುನಗೆಯಿ೦ದ ನೋಡುತ್ತಾ ಕುಳಿತೆ... 


ವರುಷಕ್ಕೂಂದು ಬಾರಿ ಬರುವ 
ಮಳೆಗಾಲದಲ್ಲಿ ಹಾಗೆ ಬ೦ದು ಹೀಗೆ ಹೋಗುವ 
ಈ ಮಿಂಚಿನ ಬಗ್ಗೆ ನಮಗೆಷ್ಟು ಗೊತ್ತು? ಬಹುಶಃ 
ಮಿಂಚು ಹೊಡೆದು ಮರ ಸುಟ್ಟಿ ಹೋಯಿತು, 
ಬಯಲಿನಲ್ಲಿದ್ದ ರೈತನಿಗೆ ಮಿಂಚು 
ಹೊಡೆಯಿತಂತೆ ಎಂಬ ಮಾಧ್ಯಮ ಸುದ್ದಿಗಳು. 
ಕಲವರು ಮಿಂಚಿನ ಜೊತೆ ಅನುಭವಗಳನ್ನೂ 
ಹಂಚಿ ಕೂಂಡಿರಬಹುದು. ನನಗಿನ್ನೂ ನೆನಪಿದೆ 
ನನ್ನ ತಂದೆ ಯಾವಾಗಲೂ ಹೇಳುವರು, ಮಳೆ 
ಬರುವ... ಸಮಯದಲ್ಲಿ ಮರಗಳ ಕೆಳಗೆ 
ನಿಲ್ಲಬಾರದು, ವಿದ್ಯತ್‌ ಕಂಬಗಳ ಬಳಿ 
ಇರಬಾರದು. ಸಾಧ್ಯವಾದರೆ ಯಾವುದಾದರೂ 
ಕಟ್ಟಿಡದ ಒಳಗೆ ಸೇರಿಕೊಳ್ಳಬೇಕು ಎಂದು. 
ನಮ್ಮಮ್ಮ ಒಮ್ಮೆ ಹೇಳಿದ ನೆನಪು, ಇಂದ್ರನು ತನ್ನ 
ಬಿಳಿ ಆನೆಯ ಮೇಲೇರಿ ಹೋಗುವಾಗ ಆನೆಗೆ 
ಬೀಸುವ ಚಾಟಿಯ ಏಟಿಗೆ ಬರುವ ಬೆಳಕೇ ಮಿಂಚು, ಶಬ್ದ ಗುಡುಗು ಎಂದು. ಪ್ರಾರಂಭದಲ್ಲಿ 
ನಾನೂ ಹಾಗೆ ಊಹಹಿಸಿಕೊಳ್ಳುತ್ತಿದ್ದೆ, ಚೆನ್ನಾಗಿರುತ್ತಿತ್ತು. ತರಗತಿಗಳು ಬದಲಾದಂತೆ 
ವಿಜ್ಞಾನವು , ಧನಾತ್ಮಕ ಮತ್ತು ಖಣಾತ್ಮಕದ ಸಮ್ಮಿಲನದ ಪರಿಣಾಮವೇ ಮಿಂಚು ಎಂಬ 
ವಾಸ್ತವವನ್ನು ತಿಳಿಸಿ, ಮಿಂಚಿನ ಬಗ್ಗೆ ನನಗಿದ್ದ ಪೌರಾಣಿಕ ಚಿತ್ರಣವನ್ನು ಸಂಪೂರ್ಣವಾಗಿ 
ಹಾಳು ಮಾಡಿತು. ಆದದ್ದು ಆಯಿತು. ವಿಜ್ಞಾನವೇ ಹಾಗೆ ಕಲವೊಮ್ಮೆ ನಾವು ಇದೇ ಸತ್ಯ 
ಎಂದು ತಿಳಿದುಕೊಂಡಿದ್ದರೆ ಅದನ್ನು ಸುಳ್ಳು ಮಾಡಿಬಿಡುತ್ತದೆ. ಹಾಗೆಯೇ, ಇದು ಹೀಗೆ 
ಆಗಲು ಸಾಧ್ಯವಿಲ್ಲ ಎ೦ದುಕೊ೦ಡದ್ದನು ಸಾಧ್ಯ ಎನ್ನುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, 
ಭೂಮಿಯ ವಾಯುಮಾಲಿನ್ಯಕ್ಕೂ, ಮಿ೦ಚಿಗೂ ಏನಾದರೂ ಸಂಬಂಧ ಇದೆಯೇ? 
ನಮ್ಮಂತಹ ಸಾಮಾನ್ಯರಿಗೆ ಇಲ್ಲ ಎ೦ದನಿಸುತ್ತದೆ ಅಲ್ಲವೇ? ಸರಿ ಆಯಿತು ಏನೋ ಸಂಬಂಧ 
ಇರಬಹುದು. ವಾಯುಮಾಲಿನ್ಯ ಮಿಂಚಿನ ತೀವ್ರತೆಯೋ, ಮತ್ತೊಂದನ್ನೋ ನಿರ್ಧರಿಸಲು 
ಸಹಾಯಕವಾಗಬಹುದೇನೋ ಎಂದು ಸುಮ್ಮನೆ ಊಹಿಸಬಹುದು ಕೆಲವರು. ಆದರೆ ನಮ್ಮ 
ವಾಯುಮಂಡಲದಲ್ಲಿನ ವಾಯು ಮಾಲಿನ್ಯವನ್ನು ಮಿಂಚು ಕಡಿಮೆ ಮಾಡುತ್ತವೆ ಎ೦ದರೆ 


ನಂಬಲಾದೀತೆ? ನೋಡಿ ಇದನ್ನೇ ಹೇಳಿದ್ದು ನಾನು. ಈ ಮಳೆ ಮೋಡಗಳನ್ನು ಅಭ್ಯಾಸ 
ಮಾಡಲೆಂದೇ ಕೆಲವು ವಿಮಾನಗಳನ್ನು 'ನಾಸಾ (NASA) ಸಂಸ್ಥೆ ಬಿಟ್ಟೆದೆ. ಅವುಗಳು 
ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ನೋಡುವುದಾದರೆ, ಮಿಂಚು ಬರುವ ಸಮಯದಲ್ಲಿ 
ಕೆಲವು ರಾಸಾಯನಿಕ ವಸ್ತುಗಳೂ ಉತ್ಪತ್ತಿಯಾಗುತ್ತವೆ. ಅದರಲ್ಲಿ 'ಆಕ್ಸಿಡೆ೦ಟ್ಸ್‌ (೧4೮೨7೧೬) 
ಎಂಬುದೂ ಒಂದು ಬಗೆಯ ರಾಸಯನಿಕ ವಸ್ತು. ಇದು ವಾಯುಮಾಲಿನ್ಯಕ್ಕೆ ಕಾರಣರಾದ 
'ಮೀಥೇನ್‌' ನಂತಹ ವಸ್ತುವಿನ ಜೊತೆ ಸೇರಿ ನೀರಿನಲ್ಲಿ ಕರಗುವ ಹಾಗೆ ಮಾಡಿ, ಮಳೆ 
ಬಂದಾಗ ಆ ಮಾಲಿನ್ಯಕಾರಕ ವಸ್ತುಗಳನ್ನೂ ಮಳೆಯ ಜೊತೆಯಲ್ಲಿ ಭೂಮಿಗೆ ತಂದು 
ಬಿಸಾಡುತ್ತದೆ. ಹೀಗೆ ಮಾಡಿದರೆ ವಾಯುಮಾಲಿನ್ಯ ಕಡಿಮೆ ಮಾಡಿದ ಹಾಗೆ ಅಲ್ಲವೇ? 


ವಿಜ ಹೇಳುವುದಾದರೆ, ಮಿಂಚು 
ನೈಟ್ರಿಕ್‌ ಆಕ್ಸೈಡ್‌ (Nitric Oxide” ಅನ್ನು 
ಉತ್ಪಾದಿಸುತ್ತದೆ, ಆ ಆಕ್ಕೈಡ್‌ ಬಿಂದ 
'ಹೈಡ್ರಾಕ್ಸ್ಯಲ್‌ ರಾಡಿಕಲ್‌ (hydroxyl 
radical)’ ಗಳಂತಹ ಆಕ್ಸಿಡೆಂಟ್‌ ಗಳು 
ಬರುತ್ತವೆ ಎ೦ಬ ವಿಷಯ ಸಂಶೋಧಕರಿಗೆ 
ಈಗಾಗಲೇ ತಿಳಿದಿದೆ... ಆದರೆ ನಾಸಾ 
ಸಂಸ್ಥೆಯ ಇತ್ತೀಚಿನ ಸಂಶೋಧನೆ 
ಹೇಳುತ್ತದೆ, ಮಿಂಚು ನೈಟ್ರಿಕ್‌ ಆಕ್ಸೈಡ್‌ 
ಗಳಂತಹ ಮಧ್ಯವರ್ತಿಗಳಿಲ್ಲದೆಯೇ 
ನೇರವಾಗಿ ಎರಡು ತರಹದ ಆಕಿಡೆ೦ಟ್ಗಳು 
ಉತ್ಪತ್ತಿಯಾಗುತ್ತಿವೆ, ಅದೂ ಸಾವಿರಾರು 
ಸಂಖ್ಯೆಯಲ್ಲಿ. ಒಂದು 'ಹೈಡ್ರಕ್ಸಿಲ್‌ 
ರಾಡಿಕಲ್‌ (೦೧) ಆದರೆ, ಇನ್ನೊಂದು 
'ಹೈಡ್ರೋಪೆರಾಕ್ಸಿಲ್‌ ರಾಡಿಕಲ್‌ (೦). 
ಇವುಗಳು ನೂರು ಕೋಟಿ ಕಣಗಳಿಗೆ (೦815 
0೦1. 11/0೧) ಕೇವಲ ಬೆರಳೆಣಿಕೆಯಷ್ಟು ಕಣಗಳು ಮಾತ್ರ ಉತ್ಸ ತಿಯಾಗುತವೆ ಎಂದು 
ತಿಳಿಯಲಾಗಿತ್ತು. ಆದರೆ ಈಗ ಇವು ನೂರು ಕೋಟಿ ಕಣಗಳಿಗೆ ಹಲವಾರು ಸಾವಿರ ಕಣಗಳಾಗಿ 
ಉತ್ಪತ್ತಿಯಾಗುತ್ತಿವೆ ಎನ್ನುತ್ತಿದೆ ಈ ಸ೦ಶೋಧನೆ. 'ಇದನ್ನು ನಾವು ಊಹಿಸಿಯೂ ಇರಲಿಲ್ಲ' 
ಎನ್ನುತ್ತಾರೆ ಪೆನ್‌ ವಿಶ್ವವಿದ್ಯಾಲಯದ ಹವಾಮಾನ ವಿಜ್ಞಾನಿ ವಿಲಿಯಮ್‌ ಬ್ರೂನ್‌. 'ನಮಗೆ 
ಸಿಕ್ಕ ಸ೦ಖ್ಯೆಗಳು ತೀರಾ ಕಡಿಮೆ ಇದ್ದದ್ದರಿ೦ದ ಇದನ್ನು ನಾವು ಮೂಲೆಗೆ ಹಾಕಿದ್ದೆವು. ಆದರೆ 
ಈಗ ಈ ಸಂಖ್ಯೆಗಳಲ್ಲಿ ಹೈಡ್ರಾಕ್ಸಿಲ್‌ ಮತ್ತು ಹೈಡ್ರೋಪೆರಾಕ್ಸೈಲ್‌ ರ್ಯಾಡಿಕಲ್‌ 
ನೋಡುತ್ತಿದ್ದರೆ ಆಶ್ಚರ್ಯವಾಗುತ್ತದೆ ಎನ್ನುತ್ತಾರೆ. 


ಇಡೀ ಭೂಮಿಯ ಮೇಲೆ ಒಂದು ಕ್ಷಣಕ್ಕೆ ಸುಮಾರು 1800 ಮಿಂಚುಗಳು ಬಂದು 
ಹೋಗುತ್ತವೆ. ಹಾಗಾದರೆ ಈ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗುವ ಆಕಿಡ್ಯಾ೦ಲಟ್‌ ಗಳು 


23 ಕಾನನ ಜೂನ್‌ 2001 2  ಒಯಯಗಯಯಗಯೃಯೃ್ಥಯೃಯಗೆಗಗಯದಯದೃ್ಷೀಯೃೆಗಗಗಯಗದಯೇೃೆ ಗೀ ೆಓಿ 


ವಾಯುಮಂಡಲದ 2-16% ಹೈಡ್ರಾಕ್ಸೈಲ್‌ ರ್ಯಾಡಿಕಲ್‌ (೦/೪) ಗಳು ಮಿಂಚಿನಿಂದಲೇ ಎಂದು 
ಅಂದಾಜಿಸಲಾಗಿದೆ. ಇದರಿಂದ ವಾಯುಮಂಡಲದ ಮಾಲಿನ್ಯ ಗಣನೀಯವಾಗಿ 
ಕಡಿಮೆಯಾಗಲು ಸಾಧ್ಯವಿದೆ. ಹಾಗೆ ನೋಡಿದರೆ ಭೂದೇವಿ ತನ್ನನ್ನು ತಾನೇ 
ಸರಿಪಡಿಸಿಕೊಳ್ಳಲು ಬೇಕಾದ ಸಲಕರಣೆಗಳನ್ನು ತನ್ನ ಬಳಿಯೇ ಇಟ್ಟುಕೊಂಡಿದ್ದಾಳೆ. 
ಅವಳಿಗೆ ನಾವು ಅವಕಾಶ ಕೂಡುವ ಮನಸ್ಸು ಮಾಡಬೇಕು ಅಷ್ಟೇ. ಇಲ್ಲವಾದರೆ 
ಅವಳಿಗೇನು ನಷ್ಟವಿಲ್ಲ, ಇಂದಲ್ಲ ನಾಳೆ ಭೂಮಿ ಯಥಾಸ್ಥಿತಿಗೆ. ಮರಳುತ್ತದೆ. 
ಅನುಭವಿಸಬೇಕಾಗಿರುವವರು ನಾವೇ... ಅಲ್ಲವೇ? ಯೋಚಿಸಿ ನೋಡಿ. 


ScienceNewsforStudents 


ಲೇಖನ: ಜೈಕುಮಾರ್‌ ಆರ್‌. 


| 24 ಕಾನನ - ಜೂನ್‌ 2021 


ನಡೆ 


ನೀಲಿ ಸುಂದರಿ 

ಕಪ್ಪು ಕಣ್ಣು, ಕೊಕ್ಕು 

ಕಾಲು ಬೆರಳು 

ನಿಬಿಡ ತೊರೆದಡ 

ಹಸುರ ಕಾನನದಿ 
ಮಲೆ-ಅರೆಮಲೆನಾಡಲ್ಲಿ ಇರುವೆ 


ಕೊ೦ಬೆ ಕಡ್ಡಿಗಳ ಮೇಲೆ 

ನೆಟ್ಟಿಗೆ ಕೂರುವ ನೀರೆ 

ಕೀಟ, ಹುಳು ತಿ೦ದು 

ವಸಂತದಲಿ ಮೊಟ್ಟೆ ಮರಿ ಮಾಡಿ 
ಗುಬ್ಬಚ್ಚಿಯಂತಿರುವೆಯಲ್ಲಾ... 


ನಲ್ಲನೆಲ್ಲಿ? 
ದೂರ ಬಿಟ್ಟು ಒ೦ಟಿಯಾಗಿರುವೆಯಾ? 


'ಹಸುಠ ಕಾನಿನ ನಡುವೆ 


ನಿನ್ನೆದೆಯ ದನಿ ಕೇಳುವುದು 


' ಜರಿ ಹರಿಯುವುದು 
ಚೀಪ್‌...ಚೀ..ಚೀ.. 


ಸಿಳ್ಳಿಗೆ ದೂರದಲ್ಲಿ 
ಮತೊಂದು ಸಿಳ್ಳು! 


ನೀಲಿ ಸು೦ದರಿ 

ಈ ನಮ್ಮ ಲೋಕವನ್ನು 

ಸಿ೦ಗರಿಸಿದ ನೀನೊಂದು 
ಹಣಿಮುತ್ತು. 

ಹಸುರ,ಸಡುವೆ ಚೀಪ್‌» ಚೀ ಎನ್ನುವ 
ವೀಲಿ ಮುತ್ತು. ಕ 


-. ರಾಮಾ೦ಜಿನಯ್ಯ ವಿ. 
ಕೋಲಾರ ಜಿಲ್ಲೆ 


© ಮಮತ ಆರ್‌. 


ದೊಡ್ಡ ನೀರುಕಾಗೆ © ಅಭಿನ೦ದನ್‌ ಬಿ. ಎ. 


ದೊಡ್ಡ ನೀರುಕಾಗೆ ಪಕ್ಷಿಯನ್ನು ನದಿಯ ದಡ ಹಾಗು ಸಿಹಿ ನೀರಿನ ಸರೋವರಗಳಲ್ಲಿ 
ಹೆಚ್ಚಾಗಿ ಕಾಣಬಹುದು. ಇವುಗಳು ಚಳಿಗಾಲದಲ್ಲಿ ಆಹಾರಕ್ಕಾಗಿ ಕರಾವಳಿಯುದ್ದಕ್ಕೂ 
ವಲಸೆ ಹೋಗುತ್ತವೆ. ಇವುಗಳ ಮುಖ್ಯ ಆಹಾರ ಮೀನುಗಳು, ಇದು ನೀರಿನಲ್ಲಿ ಮುಳುಗಿ 
ಖೀನು ಹಿಡಿಯುವುದರಲ್ಲಿ ನಿಷ್ಣಾತ ಪಕ್ಷಿ. ಇವು ಜಲಚರ ಹಕ್ಕಿಗಳಾದರೂ ಕೂಡ ಇದರ 
ಪುಕ್ಕಗಳಿಗೆ ಜಲನಿರೋಧಕ ಶಕ್ತಿ ಇಲ್ಲ. ಇವುಗಳ ವಿಶೇಷತೆ ಎ೦ದರೆ ಆಳದಲ್ಲಿರುವ ಮೀನನ್ನು 
ಹಿಡಿಯಲು ತಮ್ಮ ಪುಕ್ಕಗಳಿ೦ದ ಗಾಳಿಯನ್ನು ಹೊರಹಾಕಿ ದೇಹದ ತೂಕವನ್ನು 
ಅಧಿಕಗೊಳಿಸಿ ನೀರಿನೊಳಗೆ ನುಗ್ಗಿ ಬೇಟೆಯಾಡುತ್ತವೆ. ಇವು ವೀರಿನ ಮೂಲಗಳಾದ ಕರೆ, 
ನದಿಗಳ ಸಮೀಪವಿರುವ ಮರಗಳ ಮೇಲೆ ಕಡ್ಡಿ ಮತ್ತು ಎಲೆಗಳನ್ನು ಬಳಸಿ ಗೂಡು ಕಟ್ಟಿ 
ಮರಿ ಮಾಡುತ್ತವೆ. 


ಜುಟ್ಟು ಗಿಡುಗ 6 ಅಭಿನ೦ದನ್‌ ಬಿ. ಎ. 


ಜುಟ್ಟು ಗಿಡುಗವು ಬೇಟೆಯ ಹಕ್ಕಿಯಾಗಿದ್ದು, ಅಕ್ಲಿಪಟ್ರೆಡೇ ಕುಟುಂಬಕ್ಕೆ ಸೇರಿದೆ. 
ಇವುಗಳನ್ನು ಹೆಚ್ಚಾಗಿ ಭಾರತ ಉಪಖಂಡ, ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದಲ್ಲಿ 
ಕಾಣಬಹುದು. ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಹಾಗು ಸರೀಸೃಪಗಳು ಇವುಗಳ ಮುಖ್ಯ 
ಆಹಾರವಾಗಿದೆ. ಇದರ ವಿಶೇಷತೆ ಕೆಲವೊಮ್ಮೆ ತನಗಿಂತ ದೊಡ್ಡದಾದ, ಭಾರವಾದ 
ಬೇಟೆಯನ್ನು ಹೊತ್ತೊಯ್ಯ್ಯುವುದು. ಇವುಗಳು ಗುಡ್ಡಗಾಡು - ಕುರುಚಲು ಕಾಡು 
ಪ್ರದೇಶಗಳಲ್ಲಿ ಕಡ್ಡಿಗಳನ್ನು ಬಳಸಿ ಗೂಡು ಕಟ್ಟುತ್ತವೆ. 


| 27 ಕಾನನ - ಜೂನ್‌ 2021... | ಕಾನನ - ಜೂನ್‌ 2021 


ಹಾವು ಗಿಡುಗ 6 ಅಭಿನ೦ದನ್‌ ಬಿ. ಎ. 


ಹಾವು ಗಿಡುಗವು ಮಧ್ಯಮ ಗಾತ್ರದ ಬೇಟೆಯ ಹಕ್ಕಿಯಾಗಿದ್ದು, ಏಷ್ಯಾದ 
ಉಷ್ಣವಲಯದ ಅರಣ್ಯಗಳು ಇವುಗಳ ಆವಾಸಸ್ಥಾನ. ಸಣ್ಣ ಪಕ್ಷಿ, ಇಲಿ, ಅಳಿಲು ಮತ್ತು 
ಹಾವು ಇದರ ಆಹಾರ. ಈ ಹಾವು ಗಿಡುಗದ ವಿಶೇಷತೆ ಕುಳಿತಾಕ್ಷಣ ಅಥವಾ ಕೂಗುವಾಗ 
ನೆತ್ತಿಯ ಜುಟ್ಟು ಸೆಟೆದು ನಿಲ್ಲುತ್ತದೆ. ಹೆಚ್ಚಾಗಿ ಇವು ಚಳಿಗಾಲದ ಕೊನೆಯಲ್ಲಿ 
ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿ ಬೇಸಿಗೆಯ ಆರ೦ಭದಲ್ಲಿ ಮೊಟ್ಟೆಗಳನ್ನಿಟ್ಟು ಮರಿ 
ಮಾಡುತ್ತವೆ. 


ಚಿಟ್ಟು ಗೂಬೆ © ಸೌಮ್ಯ ಅಭಿನಂದನ್‌ 


ಚಿಟ್ಟು ಗೂಬೆಯು ದಕ್ಷಿಣ ಏಷ್ಯಾಕ್ಕ ಸೇರಿದ ನಿವಾಸಿ ಪಕ್ಷಿಯಾಗಿದೆ. ಇದನ್ನು 1೮೪ 
ವರದಿಯ ಪ್ರಕಾರ [ast ೮೦೧೦0 ಎ೦ದು ಪರಿಗಣಿಸಲಾಗಿದೆ. ಇದು ನಿಶಾಚರಿಯಾಗಿದ್ದು, 
ಮರೆಮಾಚುವ ಬಣ್ಣವನ್ನು ಹೊಂದಿದೆ. ಆದ್ದರಿಂದ ಇದನ್ನು ಹಗಲಿನಲ್ಲಿ ಹುಡುಕುವುದು 
ತುಂಬಾ ಕಷ್ಟಸಾಧ್ಯ. ಮರದ ಪೊಟರೆಗಳಲ್ಲಿ ಗೂಡು ಮಾಡುತ್ತವೆ. ಇವು ಜನವರಿ ಮತ್ತು 
ಏಪ್ರಿಲ್‌ ತಿಂಗಳುಗಳಲ್ಲಿ ಮೂರರಿಂದ ಐದು ಮೊಟ್ಟೆಗಳಿಗೆ ಸುಮಾರು 26 ದಿನಗಳವರೆಗೆ 
ಕಾವು ಕೊಟ್ಟಿ ಮರಿಮಾಡುತ್ತವೆ. 


ಚಿತ್ರ: ಅಭಿನ೦ದನ್‌ ಬಿ. ಎ. 
ಲೇಖನ: 


| 29 ಕಾನನ - ಜೂನ್‌ 2021... | ಕಾನನ - ಜೂನ್‌ 2021 


ನೀವೂ ಕಾನನಕ್ಕೆ ಬರೆಯಬಹುದು 


ನಾವೆಲ್ಲ ವಿಜ್ಞಾನದಲ್ಲಿ ಓದಿರಬಹುದು ನಮ್ಮ 
ಭೂಮಿಯು 71% ರಷ್ಟು ಭಾಗ ನೀರು ಮತ್ತು 29% ರಷ್ಟು 
ಭಾಗ ಭೂಮಿಯಿಂದ ಆವೃತವಾಗಿದೆ ಎಂದು. ಈ ನಮ್ಮ 
ಜಲಗೋಳದಲ್ಲಿ ಸುಮಾರು 964% ರಷ್ಟು ಸಮುದ್ರದ 
ನೀರು, ಉಳಿದ ನೀರಿನಲ್ಲಿ 1% ರಷ್ಟು ಅಥವಾ ಅದಕ್ಕಿಂತ 
ಕಡಿಮೆ ಶುದ್ಧ ನೀರು ಮತ್ತು 2-3% ರಷ್ಟು ನೀರು ಹಿಮ 
ಅಥವಾ ಹಿಮಾನದಿಗಳ ರೂಪದಲ್ಲಿ ಇದೆ. 
ಭೂಭಾಗವನ್ನು ಖಂಡಗಳಾಗಿ ಹೇಗೆ 
ಬೇರ್ಪಡಿಸಲಾಗಿದೆಯೋ ಅದೇ ರೀತಿ ಸಾಗರಗಳನ್ನು ಸಹ ಪ್ರಮುಖವಾಗಿ ಆರ್ಕಿಕ್‌, ಅಂಟಾರ್ಕಿಕ್‌, ಹಿಂದೂ 
ಮಹಾಸಾಗರ, ಅಟ್ಲಾಂಟಿಕ್‌ ಮತ್ತು ಪೆಸಿಫಿಕ್‌ ಎ೦ದು ಐದು ಸಾಗರಗಳಾಗಿ ವಿಂಗಡಿಸಲಾಗಿದೆ. ಪ್ರತೀ ವರ್ಷ ಜೂನ್‌ 
8ರಂದು ಆಚರಿಸುವ 'ವಿಶ್ವ ಸಾಗರಗಳ ದಿನ' ವಾಗಿ ಕೂಡಾ ಆಚರಿಸಲಾಗುತ್ತದೆ. 


ಮನುಷ್ಯನಿಗೆ ಸಾಗರಗಳು ಬಹಳ ಮುಖ್ಯ, ಪೊಸಿಡೋನಿಯಾದಂತಹ ಸಮುದ್ರ ಸಸ್ಯಗಳು ನಾವು ಉಸಿರಾಡುವ 
ಆಮ್ಲಜನಕದ 70% ರಷ್ಟನ್ನು ಉತ್ಪಾದಿಸುತ್ತವೆ ಮತ್ತು ಸಮುದ್ರದ ಆಳವಾದ ನೀರು ಸಾಗರ ಜೀವಿಗಳಿಗೆ ನೆಲೆಯಾಗಿದೆ. 
ಸಾಗರಗಳು ಪ್ರಸ್ತುತ ನಮಗೆ 17% ರಷ್ಟು ಸಮುದ್ರ ಆಹಾರವನ್ನು ಒದಗಿಸುತ್ತವೆ. ಲಕ್ಷಾಂತರ ಜನರಿಗೆ ಉದ್ಯೋಗ 
ನೀಡಿವೆ, ಸಾವಿರಾರು ಕಿಲೋಮೀಟರ್‌ ದೂರದವರಿಗೂ ಸರಕು ಸಾಗಣೆ ಮಾಡಲು ನೌಕಾ ಯಾನ ಅಥವಾ ಸಾಗರ 
ಸಾರಿಗೆಗೆ ಅನುಕೂಲ ಮಾಡಿಕೊಟ್ಟಿವೆ. ಇಷ್ಟೆಲ್ಲ ಅನುಕೂಲಗಳನ್ನು ತಿಳಿದಿದ್ದರೂ ಸಹ ನಾವು ಸಮುದ್ರ ಪರಿಸರ 
ವ್ಯವಸ್ಥೆಯನ್ನು ನಾಶಪಡಿಸುತಿದ್ದೇವೆ. ವಿಜ್ಞಾನಿಗಳು ಅಂದಾಜು ಒಂದು ಮಿಲಿಯನ್‌ ಪ್ರಭೇದದ ಪ್ರಾಣಿಗಳು 
ಸಾಗರದಲ್ಲಿ ವಾಸಿಸುತ್ತವೆ ಎ೦ದು ಹೇಳಿದ್ದಾರೆ. ಸಾಗರಗಳಲ್ಲಿ ಇ೦ದು ನಾವು ಅತಿಯಾದ ಮೀನುಗಾರಿಕೆ, ದೊಡ್ಡ 
ದೊಡ್ಡ ಶಾರ್ಕ್‌ ಗಳ ಬೇಟೆ, ಸಾಗರ ಯಾನ (ಪ್ರವಾಸೋದ್ಯಮ), ಜಲಸಾರಿಗೆ, ಸಮುದ್ರದ ಆಳದಲ್ಲಿನ ತೈಲ ಮತ್ತು 
ಅನಿಲ ಗಣಿಗಾರಿಕೆ, ಹವಾಮಾನ ಬದಲಾವಣೆ, ಪ್ಲಾಸ್ಟಿಕ್‌ ಹಾಗೂ ರಾಸಾಯನಿಕಗಳನ್ನು ಬಳಸಿ ಮಾಲಿನ್ಯ 
ಉಂಟುಮಾಡಿ ಸಮುದ್ರ ಜೀವಿಗಳಿಗೆ ಅಪಾಯವನ್ನು ತಂದೊಡ್ಡಿದೆ. ಹೀಗೇ, ಸಾಗರಗಳು ಮನುಷ್ಯನ ಉಳಿವಿಗೆ 
ಪ್ರಮುಖ ಪಾತ್ರವಹಿಸುತ್ತವೆ. ಸಾಗರ ಪರಿಸರ ವ್ಯವಸ್ಥೆಗೆ ತೊಂದರೆಯಾದರೆ, ಮನುಷ್ಯನೂ ಸಹ ಅಪಾಯಕ್ಕೆ 
ಸಿಲುಕುತ್ತಾನೆ. ಎಚ್ಚ್‌ರ...! ಸಾಗರಗಳ ಸಂರಕ್ಷಣೆ, ನಮ್ಮೆಲ್ಲರ ಹೊಣೆ... 


ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ 
ಮುಂದಿನ ತಿಂಗಳ ಸಂಚಿಕೆಗೆ ಲೇಖನಗಳನ್ನು ಆಹ್ಮಾನಿಸಲಾಗಿದೆ. ಆಸಕ್ತರು ಪರಿಸರಕ್ಕ ಸಂಬಂಧಿಸಿದ ಕಥೆ, 
ಕವನ, ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ 
ಕಳುಹಿಸಬಹುದು. 


ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: ॥38೧273.7738(0£/731.007 


ಅಂಚೆ ವಿಳಾಸ: 

Study House, 

ಕಾಳೇಶ್ವರಿ ಗ್ರಾಮ, 

ಆನೇಕಲ್‌ ತಾಲ್ಲೂಕು, 

ಬೆಂಗಳೂರು ನಗರ ಜಿಲ್ಲೆ, 

ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


30 ಕಾನನ 20 ೫  ಗಯಯಯಗಯಯಯಯೃಯೃಯೃ್ರಂಯಂಯೃಗಯದಯಗಯಗಯಗಂೆುಿ! 


